RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
1. ಬೆಂಗಳೂರು, ಗುರುವಾರ, ನವೆಂಬರ್‌ ೭, ೨೦೧೩ (ಕಾರ್ತೀಕ ೧೬, ಶಕ ವರ್ಷ ೧೯೩೫) EE 
Volume 148 Bangalore, Thursday, November 7, 2013 (Karthika 16, Shaka Varsha 1935) Issue 44 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 


ಸಂಖ್ಯೆ: ಡಬ್ಲ್ಯೂಸಿ.ಎ/ಎಫ್‌./ಎಸ್‌.ಆರ್‌.-12/2013, ದಿನಾಂಕ: 29-08-2013 





ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಮಣಿ ಈ ನೀಲಮ್ಮ 1. ಶ್ರೀ ಅಣ್ಣಪ್ಪ ಬಿನ್‌ ಮಲ್ಲೇಗೌಡ, 
ಕೋಂ: ಲೇಟ್‌ ಮಂಜುನಾಥ 6 ಸ್ವಾಮಿ ಮತ್ತು ತಾ: ಪಂಚಾಯತ್‌ ಸದಸ್ಯರು 
ಇತ್ತರು ವಿರುದ | ಹೆಚ್‌.ಎನ್‌. ಪುರ ರಸ್ತೆ, ಹಾಸನ, ಹಾಸನ ಜಿಲ್ಲೆ. 
ಗವೇನಹಳ್ಳಿ ಗ್ರಾಮ, ಹಾಸನ ಜಿಲ್ಲೆ. ಥ 


2 ವ್ಯವಸ್ಥಾಪಕರು, 
ರಿಲಯನ್ಸ್‌ ಜನರಲ್‌ ಇನ್ನೂರೆನ್ಸ್‌ ಕಂ. ಲಿ. 
ಹೆಚ್‌.ಎನ್‌. ಪುರ ರಸ್ತೆ ಹಾಸನ. 

















ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಮಂಜುನಾಥ 6 ಸ್ವಾಮಿ ಇವರು ಪ್ರತಿವಾದಿಗಳಲ್ಲಿ 
ಕೆಲಸದ ಮೇಲಿದ್ದಾಗ ದಿನಾಂಕ 15-02-2011 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
೧.೧. 2164 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
50-15 ಹಾಸನ ಉಪ ವಿಭಾಗ, ಹಾಸನ 


(೩೭೧೭) 


೩೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 


ಸಂಖ್ಯೆ: ಡಬ್ಲ್ಯೂಸಿ.ಎ/ಎಫ್‌./ಎಸ್‌.ಆರ್‌.-09/2013, ದಿನಾಂಕ: 29-08-2013 





ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಮಂಗಳಮ್ಮ ಕೋಂ: ಲೇಟ್‌ ಮಲ್ಲಿಕಾರ್ಜುನ 1. ದಿ ಮ್ಯಾನೇಜರ್‌, 
ಮತ್ತು ಇತರರು ಅಲ್ಲನ ಕಾಫಿ ಕ್ಯೂರಿಂಗ್‌ ವರ್ಕ್ಸ್‌, 
ಐ ಬ fr 


ಣ್‌ 
ಬಸರಿ 2. ದಿ ಮ್ಯಾನೇಜರ್‌, 


ನ್ಯಾಷನಲ್‌ ಇನ್ನೂರೆನ್ಸ್‌ ಕಂಪನಿ ಲಿ. ಹಾಸನ 

















ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಮಲ್ಲಿಕಾರ್ಜುನ ಇವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾ೦ಕ 23-01-2013 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 





ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
೫2153 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
50. 15 ಹಾಸನ ಉಪ ವಿಭಾಗ, ಹಾಸನ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 
ಸಂಖ್ಯೆ: ಡಬ್ಲ್ಯೂಸಿ.ಎ/ಎಫ್‌./ಎಸ್‌.ಆರ್‌.-10/2013, ದಿನಾಂಕ: 29-08-2013 
ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಸರೋಜ ಕೋಂ: ಹರೀಶ್‌ 1. ವಸಂತ ಎಮ್‌.ಜೆ. ಬಿನ್‌ ಜಗದೀಶಪ್ಪ 
ಮತ್ತು ಇತರರು ಮಲ್ಲೇನಹಳ್ಳಿ, ಕಬ್ಬಲ ಅಂಚೆ 
ಚಿಕ್ಕಮಗ್ಗೆ ಗ್ರಾಮ ದೊಡ್ಡಮಗ್ಗೆ, ಹೋಬಳಿ, ವಿರುದ್ಧ | ಹೊಸದುರ್ಗ ತಾ. ಚಿತ್ರದುರ್ಗ ಜಿಲ್ಲೆ. 
ಅರಕಲಗೂಡು ತಾ; 2. ದಿ ಮ್ಯಾನೇಜರ್‌, 
ಹಾಸನ ಜಿಲ್ಲೆ. ಕ 
ಸ ಶ್ರೀರಾಮ್‌ ಜನರಲ್‌ ಇನ್ಷೂರೆನ್ಸ್‌ ಕಂಪನಿ ಲಿ. ಹಾಸನ 

















ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಹರೀಶ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸದ ಮೇಲಿದ್ದಾಗ 
ದಿನಾಂಕ 22-05-2013 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
PR. 2190 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
50.15 ಹಾಸನ ಉಪ ವಿಭಾಗ, ಹಾಸನ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೧೯ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 


ಸಂಖ್ಯೆ: ಡಬ್ಲ್ಯೂಸಿ.ಎ/ಎಫ್‌./ಎಸ್‌.ಆರ್‌.-13/2013, ದಿನಾಂಕ: 29-08-2013 




















ಅರ್ಜಿದಾರರು ಪತಿವಾದಿಗಳು 
1. ಶ್ರೀಮತಿ ದಾನಮ್ಮ ಕೋಂ: 1. ದಿ ಮ್ಯಾನೇಜರ್‌, 
ಲೇಟ್‌ ಕೆ. ಮೋಹನ್‌ ರೆಡ್ಡಿ ಬಿ.ಎಸ್‌.ಸಿ.ಪಿ.ಎಲ್‌. ಇನ್‌ಫ್ರಾಸ್ಟಕ್ಟರ್‌ ಲಿ. 
ಮತ್ತು ಇತರರು ಸ ಅಂಬಾ ನಿಲಯ, ಸಂಪಿಗೆ ರಸ್ತೆ, 
ತ ಸ 
ಚನ್ನ ತಾಃ ನ್ಯೂ ಗಾಂಧಿ ಸರ್ಕಲ್‌, ಚನ್ನರಾಯಪಟ್ಟಣ ತಾ: ಹಾಸನ ಜಿಲ್ಲೆ. 
ಹಾಸನ ಜಿಲ್ಲೆ. ಸ 
2..:ದಿ ಮ್ಯಾನೇಜರ್‌, 
ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂಪನಿ ಲಿ. ಹಾಸನ 
ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕೆ. ರಾಕೇಶ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾ೦ಕ 11-05-2013 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
PR. 2191 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
Sc. 15 ಹಾಸನ ಉಪ ವಿಭಾಗ, ಹಾಸನ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 


ಸಂಖ್ಯೆ: ಡಬ್ರ್ಯೂಸಿ.ಎ/ಎಫ್‌./ಎಸ್‌.ಆರ್‌.-14/2013, ದಿನಾಂಕ: 29-08-2013 











ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ವರಿಕುಟ್ಟಿ ಅರುಣಿ 1. ದಿ ಮ್ಯಾನೇಜರ್‌, 
ಕೋಂ: ಬಿ.ಎಸ್‌.ಸಿ.ಪಿ.ಎಲ್‌. ಇನ್‌ಫ್ರಾಸ್ಟಕ್ಟರ್‌ ಲಿ. 
ಲೇಟ್‌ ವರಿಕುಟ್ಟಿ ಸುರೇಶ್‌ ಬಾಬು ಅಂಬಾ ನಿಲಯ, ಸಂಪಿಗೆ ರಸ್ತೆ, 
ಮ ನ್ಯೂ ಗಾಂಧಿ ಸರ್ಕಲ್‌, ಚನ್ನರಾಯಪಟ್ಟಣ ತಾ: 
ಚನ್ನರಾಯಪಟ್ಟಣ ತಾ: ವಿರುದ್ಧ 
ಹಾಸನ ಜಿಲ್ಲೆ. 
ಹಾಸನ ಜಿಲ್ಲೆ. gh. 
2. ದಿ ಮ್ಯಾನೇಜರ್‌, 
ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ 
ಕಂಪನಿ ಲಿ. ಹಾಸನ 











ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ವರಿಕುಟ್ಟಿ ಸುರೇಶ್‌ ಬಾಬು ಇವರು ಪ್ರತಿವಾದಿಗಳಲ್ಲಿ 
ಕೆಲಸದ ಮೇಲಿದ್ದಾಗ ದಿನಾಂಕ 11-05-2013 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 


೩೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
PR. 2192 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
50. 15 ಹಾಸನ ಉಪ ವಿಭಾಗ, ಹಾಸನ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 


ಸಂಖ್ಯೆ: ಡಬ್ರ್ಯೂಸಿ.ಎ/ಎಫ್‌./ಎಸ್‌.ಆರ್‌.-11/2013, ದಿನಾಂಕ: 29-08-2013 





ಅರ್ಜಿದಾರರು ಪ್ರತಿವಾದಿಗಳು 

1. ಶ್ರೀಮತಿ ಲಕ್ಷ್ಮೀ 1. ನಾಗೇಂದ್ರ ಎಸ್‌. 

ಕೋಂ: ಲೇಟ್‌ ದೇವರಾಜ್‌ ಮೆ॥ ಪಾರ್ವತಿ ಟ್ರೇಡರ್ಸ್‌, 

ಮತ್ತು ಇತರರು ೪ 84/, 3ನೇ ಕ್ರಾಸ್‌, ಎ ಬ್ಲಾಕ್‌, ಎ.ಪಿ.ಎಮ್‌.ಸಿ. ಯಾರ್ಡ್‌, 
ಕೆಲ್ಲೂರು, ಕಸಬಾ ಹೋಬಳಿ, ಚತ 

5 ಬಂಡೀಪಾಳ್ಯ, ಮೈಸೂರು. 
ಅರಕಲಗೂಡು ತಾ: ಸ 
ಹಾಸನ ಜಿಲ್ಲೆ. 2. ದಿ ಮ್ಯಾನೇಜರ್‌, 


ಚಜೋಳಮಂಡಲಮ್‌ ಎಂ.ಎಸ್‌. 
ಜನರಲ್‌ ಇನ್ಸುರೆನ್ಸ್‌ ಕಂ. ಲಿ. ಹಾಸನ. 

















ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ದೇವರಾಜ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ 07-02-2013 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ 
ಅವಲಂಬಿತರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಕೆ.ಎನ್‌. ಪ್ರಹ್ಲಾದ, 
ಕಾರ್ಮಿಕ ಅಧಿಕಾರಿ ಹಾಗೂ 
ಗ. 2/93 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
Sc. 15 ಹಾಸನ ಉಪ ವಿಭಾಗ, ಹಾಸನ 
IN THE COURT OF THE CHIEF METROPOLITAN MAGISTRATE, BENGALURU 
C.MIS NO. : 7158/2013. 
State by ಕ Amruthahalli ೧.5, 
VIS 
Applicant | P.l. Amruthahalli P.S. 
Intimation 


You are hereby intimated that you are permitted to issue gazette notification for unclaimed properties which are seized by 
Amruthahalli P.S. as prayed in requisition dated : 12-8-2013 under Police Station C.Mis No. 9, 12, 13, 15, 16, 18, 19, 20, 21, 22/2013. 
Vide order of this Court dated : 13-08-2013. 


Dated this the 13" August 2013. 
Chief Metropolitan Magistrate, 
Bangalore City. 

























































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೨೧ 
ಅಮೃತಹಳ್ಳಿ ಪೊಲೀಸ್‌ ಠಾಣೆಯಲ್ಲಿ ವಶಪಡಿಸಿಕೊಂಡಿರುವ ವಾರಸುದಾರರು ಪತ್ತೆಯಾಗದಿರುವ ವಾಹನಗಳು 
| Cmis. No. PF No. Vehicle Name CH No. ENG No. 
1 09/2013 16/2013 | 1)Suzuki Fearo Reg No. Ch No - M1106MC79662 Eng No. M1106FO078320 
KA-05 EF 632 
2 09/2013 16/2013 | 2) Suzuki Samurai Reg No. Ch No. 7905F316567 Eng No. 7905M365571 
KA-02 Y 472 Colour-Black & 
orange 
3 11/2013 18/2013 | 2) Hero Honda CD-100 Reg No. | - Eng No. 99B10F03004 
KA-07 L 2647 Colour-Black 
4 12/2013 19/2013 | 2) Hero Honda CD-100 Reg ಈ Eng No. C10E174720 
No. CKN-2219 Colour Black 
5 13/2013 20/2013 | 1) Bajaj Pulsar Colour - Blue Ch No. MD2DHDJZPCE28604 Eng No. DJGBP81637 
6 13/2013 20/2013 | 2) Suzuki Fiero Reg No. Ch No. M1207F143832 - 
KA-03 EF 7403 Colour-Black 
7 15/2013 22/2013 | 1)Bajaj Velocity Reg No. Ch No. FB68005049 Eng No.FB68005039 
KA-03 U 5447 Colour-Silver 
8 15/2013 22/2013 | 1)Bajaj Discover Reg No. Ch No. MD2DSDSZMCJ19976 Eng No. SGBMJ96293 
UP 65 AC 8101 
9 16/2013 23/2013 | 1)Suzuki Samurai Reg No. Ch No. 7710F898337 Eng No. 7710M944024 
KA-05 Q 3297 
10 16/2013 23/2013 | 2)Bajaj Pulsar Reg No. Ch No. DHVBLH97454 Eng No. DHCBH96548 
KA-05 U 5601 Colour-Black 
11 18/2013 24/2013 | 1) Bajaj Pulsar Reg No. PB 05L | Ch No. DHVBMC49295 Eng No. DHCBMC48248 
8500 Colour Block 
12 18/2013 24/2013 | 2)TVS Sooty Reg No. - Eng No. K98KM232246 
KA 25 L 2945 Colour-White 
13 19/2013 25/2013 | 1) Bajaj Pulsar Reg No. Ch No. DHVBKH31823 Eng No. DHOBKH81350 
KA-01 W 876 Colour-Black 
14 20/2013 26/2013 | 1)Hoda Dio Reg No. Ch No. ME4113068011211 Eng No. JF11E6084100 
KA-03 HC 587 Colour-Black 
15 20/2013 26/2013 | 2)Hero Puch Reg No. Ch No. MD891M1BRSC87200 ನ 
KA-02 H 4681 Colour-Black 
16 21/2013 2712013 | 1)TVS XL Super Reg No. Ch No. P120F657215 Eng No. P1210M657498 
KA-03 EJ 5953 Colour-Green 
17 21/2013 27/2013 | 2)TVS Victor Reg No. Ch No. N3308F665502 Eng No. N3308M668220 
KA-01 E 7163 Colour Silver 
18 22/2013 29/2013 | 1)TVS XL Super Reg No. Ch No. MD6213D1082531513 Eng No. ODIFB1326597 
KA-50 L 294 Colour-Green 
19 22/2013 29/2013 | 2) Hero Honda Splendour Reg | Ch No. 0741 6029559 Eng No. 07A15M29236 
No. KA-53 J 0187 Colour-Black 
& Blue 
PR. 2208 Chief Metropolitan Magistrate, 
SC-05 Bangalore City. 


೩೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಗೊಂಡ ಪ್ರಗತಿಪರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ. ಪ್ರಗತಿಪುರ, ಬೆಂಗಳೂರು ನಗರ 
ಜಿಲ್ಲೆ ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ:-0-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ 
ಸಂಖ್ಯೆ : ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾಂಕ : 29-12-2012. 
3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್‌ ನಿ, ಬೆಂಗಳೂರು ರವರ ಪತ್ರ ದಿನಾಂಕ : 06-12-2012. 
ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ಪ್ರಗತಿಪುರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ, ಪ್ರಗತಿಪುರ, ಬೆ೦ಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ 
ಸಂಘದ ನೋಂದಣಿಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆ೦ಗಳೂರು ದಕ್ಷಿಣ ವಲಯ ವೃತ್ತ, ಬೆಂಗಳೂರುರವರು 
ಉಲ್ಲೇಖಿತ (2)ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದ ಸ್ಥಗಿತಗೊಂಡಿರುವ ಪ್ರಗತಿಪುರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ. ಪಗತಿಷುರ, 
ಬೆ೦ಗಳೂರು ನಗರ ಜಿಲ್ಲೆ, ಈ ಸಂಘವನ್ನು ಉಲ್ಲೇಖಿತ (0ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು ಈ ಸಂಘದ ಸಮಾಪನಾಧಿಕಾರಿಯು ಸಂಘವು 
ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ತದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ ಇರುವುದರಿಂದ 
ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ತದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 22-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು 
ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ (3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಪ್ರಗತಿಪುರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ, ಪ್ರಗತಿಪುರ 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಅನುಕೂಲವಿಲ್ಲದಿರುವುದರಿಂದ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡ೦ತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ ಕ ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/46/2012-13, ದಿನಾಂಕ : 25-02-2013 

ಸಮಾಪನೆಯಲ್ಲಿರುವ ಪ್ರಗತಿಪುರ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ, ಪ್ರಗತಿಮರ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ 
ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ ನಾನು ಈ ಸಂಘದ 
ನೋಂದಣಿ ಸಂಖ್ಯೆ : ಎಆರ್‌ಬಿ-45/ನೋಂ೦ದಣಿ/20810/1996-97, ದಿನಾಂಕ : 17-04-1996ನ್ನು ರದ್ದುಗೊಳಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ 
P.R. 2125 ಸಹಕಾರ ಸಂಘಗಳ ಉಪ ನಿಬಂಧಕರು, 
5೦-20 ದಕ್ಷಿಣ ವಲಯ, ಬೆ೦ಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಗೊಂಡ ಬೊಮ್ಮನಹಳ್ಳಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ. ಬೊಮ್ಮನಹಳ್ಳಿ, ಬೆಂಗಳೂರು ನಗರ ಜಿಲ್ಲೆ, 
ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ : 30-03-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ ಸಂಖ್ಯೆ 
: ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾಂಕ : 29-12-2012. 


3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ, 
ಬೆ೦ಗಳೂರು ರವರ ಪತ್ರ ದಿನಾಂಕ : 06-12-2012. 

4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ, ಬೆಂಗಳೂರು 
ರವರ ಪತ್ರ ಸಂಖ್ಯೆ : ಎಡಿಸಿಎ : ಬೆ೦-2 : ಸಮಾಪನೆ : 027 : 2012-13, ದಿನಾಂಕ : 11-12-2012. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೨೩ 





ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ಬೊಮ್ಮನಹಳ್ಳಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನ್ನ. ಬೊಮ್ಮನಹಳ್ಳಿ, ಬೆಂಗಳೂರು ನಗರ ಜಿಲ್ಲೆ ಈ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ, ಬೆಂಗಳೂರುರವರು ಉಲ್ಲೇಖಿತ 
(2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದ ಸ್ಥಗಿತಗೊಂಡಿರುವ ಬೊಮ್ಮನಹಳ್ಳಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ 
ಬೊಮ್ಮನಹಳ್ಳಿ, ಬೆಂಗಳೂರು ನಗರ ಜಿಲ್ಲೆ, ಈ ಸಂಘವನ್ನು ಉಲ್ಲೇಖಿತ (1ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನಾಧಿಕಾರಿಯು 
ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ 
ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 


ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 15-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ' ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 


ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು-2, ಬೆಂಗಳೂರು ರವರು ಉಲ್ಲೇಖ (4)ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ 
(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಬೊಮ್ಮನಹಳ್ಳಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ, ಬೊಮ್ಮನಹಳ್ಳಿ 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಅನುಕೂಲವಿಲ್ಲದಿರುವುದರಿಂದ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ಸ ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/43/2012-13, ದಿನಾಂಕ : 25-02-2013 


ಸಮಾಪನೆಯಲ್ಲಿರುವ ಬೊಮ್ಮನಹಳ್ಳಿ ಮಹಿಳಾ ಬಳಕೆದಾರರ ಸಹಕಾರ ಸಂಘ ನಿ. ಬೊಮ್ಮನಹಳ್ಳಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ 
ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ ನಾನು ಈ ಸಂಘದ 
ನೋಂದಣಿ ಸಂಖ್ಯೆ : ಎಆರ್‌ಬಿ-50/ನೋಂದಣಿ/19425/1991-92, ದಿನಾಂಕ : 04-07-1992ನ್ನು ರದ್ದುಗೊಳಿಸಿರುತ್ತೇನೆ. 


ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ 
೧.೧. 2126 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-20 ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಗೊಂಡ ಜಗಜೀವನರಾಂ ಎಸ್‌.ಸಿ./ಎಸ್‌.ಟಿ. ಬಳಕೆದಾರರ ಸಹಕಾರ ಸಂಘ ನಿ. ಆನಂದಪುರ ವರ್ತೂರು, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ : 30-03-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ 
ಸಂಖ್ಯೆ : ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾಂಕ : 29-12-2012. 
3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ 
ನಿ, ಬೆ೦ಗಳೂರು ರವರ ಪತ್ರ ದಿನಾಂಕ : 06-12-2012. 
4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆ೦ಗಳೂರು 2ನೇ ವೃತ್ತ, ಬೆ೦ಗಳೂರು 
ರವರ ಪತ್ರ ಸಂಖ್ಯೆ : ಎಡಿಸಿಎ : ಬೆ೦-2 : ಸಮಾಪನೆ : 027 : 2012-13, ದಿನಾಂಕ : 11-12-2012. 
ಪ್ರಸ್ತಾವನೆ :- 
ಸಮಾಪನೆಯಲ್ಲಿರುವ ಜಗಜೀವನರಾಂ ಎಸ್‌.ಸಿ./ಎಸ್‌.ಟಿ. ಬಳಕೆದಾರರ ಸಹಕಾರ ಸಂಘ ನಿ. ಆನಂದಪುರ ವರ್ತೂರು, ಬೆಂಗಳೂರು ನಗರ 
ಜಿಲ್ಲೆ. ಬೆಂಗಳೂರು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆ೦ಗಳೂರು ದಕ್ಷಿಣ 
ವಲಯ ವೃತ್ತ, ಬೆಂಗಳೂರುರವರು ಉಲ್ಲೇಖಿತ (2)ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಜಗಜೀವನರಾಂ ಎಸ್‌.ಸಿ./ಎಸ್‌.ಟಿ. ಬಳಕೆದಾರರ ಸಹಕಾರ ಸಂಘ ನಿ. 
ಆನಂದಪುರ ವರ್ತೂರು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘವನ್ನು ಉಲ್ಲೇಖಿತ (1)ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ 


೩೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 

ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ರದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 13-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು-2, ಬೆಂಗಳೂರು ರವರು ಉಲ್ಲೇಖ (4)ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ 
(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಜಗಜೀವನರಾಂ ಎಸ್‌.ಸಿ./ಎಸ್‌.ಟಿ. ಬಳಕೆದಾರರ ಸಹಕಾರ ಸಂಘ ನಿ, 
ಆನಂದಪುರ ವರ್ತೂರು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ 
ಹಾಗೂ ಸಾರ್ವಜನಿಕರಿಗೆ ಯಾವುದೇ ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ : ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/51/2012-13, ದಿನಾಂಕ : 25-02-2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಜಗಜೀವನರಾಂ ಎಸ್‌.ಸಿ./ಎಸ್‌.ಟಿ. ಬಳಕೆದಾರರ ಸಹಕಾರ ಸಂಘ ನಿ, ಆನಂದಪುರ 
ವರ್ತೂರು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 75 ರಡಿಯಲ್ಲಿ 
ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ-50/ನೋಂದಣಿ/20938/1993-94, ದಿನಾಂಕ : 26-02-1994ನ್ನು 
ರದ್ದುಗೊಳಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 

ಎಂ.ಡಿ. ನರಸಿಂಹಮೂರ್ತಿ 


೧.೧. 2127 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-20 ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಗೊಂಡ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ. ಲಕ್ಷ್ಮಣನಗರ, ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು-16, ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ : 30-03-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ 
ಸಂಖ್ಯೆ : ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾಂಕ : 29-12-2012. 

3. ವ್ಯವಸ್ಥಾಪಕರು, ಬೆ೦ಗಳೂರು ನಗರ, ಗ್ರಾಮಾ೦ತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್‌ ನಿ, ಬೆಂಗಳೂರು ರವರ ಪತ್ರ ದಿನಾಂಕ : 06-12-2012. 


4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ 
ಬೆಂಗಳೂರು ರವರ ಪತ್ರ ಸಂಖ್ಯೆ : ಎಡಿಸಿಎ : ಬೆಂ-2 : ಸಮಾಪನೆ : 027 : 2012-13, 
ದಿನಾಂಕ : 11-12-2012. 
ಪ್ರಸ್ತಾವನೆ :- 
ಸಮಾಪನೆಯಲ್ಲಿರುವ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ, ಲಕ್ಷ್ಮಣನಗರ, ಬೆ೦ಗಳೂರು ನಗರ ಜಿಲ್ಲೆ, ಬೆಂಗಳೂರು-16, ಈ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ, ಬೆ೦ಗಳೂರುರವರು ಉಲ್ಲೇಖಿತ 
(2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ, ಲಕ್ಷ್ಮಣನಗರ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-16, ಈ ಸಂಘವನ್ನು ಉಲ್ಲೇಖಿತ (1ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ 
ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೨೫ 





ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ತದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 15-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ" ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 


ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು-2, ಬೆಂಗಳೂರು ರವರು ಉಲ್ಲೇಖ (4)ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ 
(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ, ಲಕ್ಷ್ಮಣನಗರ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು-16, ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ 
ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡ೦ತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ K ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/47/2012-13, ದಿನಾಂಕ : 25-02-2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಸಪ್ತಗಿರಿ ಬಳಕೆದಾರರ ಸಹಕಾರ ಸಂಘ ನಿ ಲಕ್ಷ್ಮಣನಗರ, ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು-16 ಆದ ನಾನು ಈ 


ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ-50/ನೋಂದಣಿ/19454/1991-92, ದಿನಾಂಕ : 05-03-1993ನ್ನು ರದ್ದುಗೊಳಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ 
೧.೧. 2128 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-20 ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಯಲ್ಲಿರುವ ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ. ಬಾಣಸವಾಡಿಲೇಔಟ್‌, 1ನೇ ಹಂತ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-43, ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ : 30-03-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ 
ಸಂಖ್ಯೆ : ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾ೦ಕ : 29-12-2012. 

3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ 
ಬ್ಯಾಂಕ್‌ ನಿ, ಬೆಂಗಳೂರು ರವರ ಪತ್ರ ದಿನಾಂಕ : 06-12-2012. 


4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆಂಗಳೂರು 2ನೇ ವೃತ್ತ, 
ಬೆಂಗಳೂರು ರವರ ಪತ್ರ ಸಂಖ್ಯೆ : ಎಡಿಸಿಎ : ಬೆ೦-2 : ಸಮಾಪನೆ : 027 : 2012-13, 
ದಿನಾಂಕ : 11-12-2012. 
ಪ್ರಸ್ತಾವನೆ :- 
ಸಮಾಪನೆಯಲ್ಲಿರುವ ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ, ಬಾಣಸವಾಡಿ ಲೇಔಟ್‌, 1ನೇ ಹಂತ, ಬೆಂಗಳೂರು ನಗರ ಜಿಲ್ಲೆ. 
ಬೆಂಗಳೂರು-43, ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ 
ವಲಯ ವೃತ್ತ, ಬೆಂಗಳೂರುರವರು ಉಲ್ಲೇಖಿತ (2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ. ಬಾಣಸವಾಡಿ ಲೇಔಟ್‌, 
1ನೇ ಹಂತ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-43, ಈ ಸಂಘವನ್ನು ಉಲ್ಲೇಖಿತ (1ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ 
ಸಮಾಪನಾಧಿಕಾರಿಯು ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 


ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ವದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 19-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ' ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 


೩೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು-2, ಬೆಂಗಳೂರು ರವರು ಉಲ್ಲೇಖ (4)ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ 
(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ, ಬಾಣಸವಾಡಿ ಲೇಔಟ್‌, 1ನೇ 
ಹಂತ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-43, ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ 
ಸಾರ್ವಜನಿಕರಿಗೆ ಯಾವುದೇ ಅನುಕೂಲವಿಲ್ಲದಿರುವುದು ಕಂಡುಬಂದ ಕಾರಣ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ 
ಹೊರಡಿಸಲಾಗಿದೆ. 

ಆದೇಶ ಸಂಖ್ಯೆ ಕ ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/48/2012-13, ದಿನಾಂಕ : 25-02-2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಹೆಣ್ಣೂರು ಬಳಕೆದಾರರ ಸಹಕಾರ ಸಂಘ ನಿ, ಬಾಣಸವಾಡಿ ಲೇಔಟ್‌, 1ನೇ ಹಂತ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು-43, ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಡಿಯಲ್ಲಿ 
ಪ್ರತ್ಯಾಯೋಜಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು. ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ-2/ನೋಂದಣಿ/18729/1991-92, ದಿನಾಂಕ : 23-10-1991ನ್ನು 
ರದ್ದುಗೊಳಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ 
೧.೧. 2129 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-20 ದಕ್ಷಿಣ ವಲಯ, ಬೆಂಗಳೂರು ನಗರ ಜಿಲ್ಲೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿ ಣ ವಲಯ, ಬೆಂಗಳೂರು ನಗರ ಜಿಲ್ಲೆರವರ ಕಛೇರಿ, ಜಿ.ಎಂ.ಸಿ. ಬ್ಯಾಂಕ್‌ ಆವರಣ 
ಕಟ್ಟಡ, ಪಂಪಮಹಾಕವಿ ರಸ್ತೆ ಚಾಮರಾಜಪೇಟೆ, ಬೆಂಗಳೂರು-18. 


ವಿಷಯ : ಸಮಾಪನೆಗೊಂಡ ಸುಭಾಶ್‌ನಗರ ಬಳಕೆದಾರರ ಸಹಕಾರ ಸಂಘ ನಿ. ಸುಭಾಶ್‌ನಗರ, ಬೆಂಗಳೂರು 
ನಗರ ಜಿಲ್ಲೆ, ಬೆಂಗಳೂರು, ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1 ಈ ಕಛೇರಿಯ ಆದೇಶ ಸಮ ಸಂಖ್ಯೆ : ದಿನಾಂಕ : 30-03-2012. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರುರವರ ಪತ್ರ 
ಸಂಖ್ಯೆ : ಎಆರ್‌ಬಿ-50/ಸಮಾಪನೆ/ನೋ.ರ/47/2011-12, ದಿನಾಂಕ : 29-12-2012. 

3. ವ್ಯವಸ್ಥಾಪಕರು, ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ 
ನಿ, ಬೆ೦ಗಳೂರು ರವರ ಪತ್ರ ದಿನಾಂಕ : 06-12-2012. 


4. ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು ಬೆ೦ಗಳೂರು 2ನೇ ವೃತ್ತ, ಬೆಂಗಳೂರು 
ರವರ ಪತ್ರ ಸಂಖ್ಯೆ : ಎಡಿಸಿಎ : ಬೆ೦-2 : ಸಮಾಪನೆ : 027 : 2012-13, ದಿನಾ೦ಕ : 11-12-2012. 
ಪ್ರಸ್ತಾವನೆ :- 
ಸಮಾಪನೆಯಲ್ಲಿರುವ ಸುಭಾಶ್‌ನಗರ ಬಳಕೆದಾರರ ಸಹಕಾರ ಸಂಘ ನಿ, ಸುಭಾಶ್‌ನಗರ, ಬೆಂಗಳೂರು ನಗರ ಜಿಲ್ಲೆ ಈ ಸಂಘದ 
ನೋಂದಣಿಯನ್ನು ರದ್ದುಗೊಳಿಸುವಂತೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೆಂಗಳೂರು ದಕ್ಷಿಣ ವಲಯ ವೃತ್ತ, ಬೆಂಗಳೂರುರವರು ಉಲ್ಲೇಖಿತ 
(2)ರ ಪತ್ರದಲ್ಲಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿರುವ ಸುಭಾಶ್‌ನಗರ ಬಳಕೆದಾರರ ಸಹಕಾರ ಸಂಘ ನಿ. ಸುಭಾಶ್‌ನಗರ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಈ ಸಂಘವನ್ನು ಉಲ್ಲೇಖಿತ (1ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನಾಧಿಕಾರಿಯು 
ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ರದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ ಲಭ್ಯವಾಗದೇ 
ಇರುವುದರಿಂದ ಸಮಾಪನಾಧಿಕಾರಿಯವರು ಸ್ವಯಂ ಪ್ರಭಾರ ವಹಿಸಿಕೊಂಡಿರುವುದಾಗಿ ವರದಿಸಿರುತ್ತಾರೆ. 


ಈ ಸಂಘವು ನೋಂದಾಯಿತ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೇ ಸಂಘದ ಅಸ್ತಿತ್ತದ ಬಗ್ಗೆ ಸ್ಥಳೀಯ ವಿಚಾರಣೆಯಿಂದಲೂ ಮಾಹಿತಿ 
ಲಭ್ಯವಾಗದೇ ಇರುವುದರಿಂದ ಸಮಾಪನಾಧಿಕಾರಿಯು ಈ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ ದಿನಾಂಕ : 15-11-2012ರಂದು 
ಸಭೆ ನಡೆಸಿ, ಅನುಬಂಧ-2 ರಲ್ಲಿ ಮಾಹಿತಿಯನ್ನು ಸಲ್ಲಿಸಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುವುದಾಗಿ ಹಾಗೂ ಈ ಬಗ್ಗೆ 
ದಿನಾಂಕ : 19-12-2012ರ "ಹೊಸದಿಗಂತ ದಿನಪತ್ರಿಕೆ ಯಲ್ಲಿ ಪ್ರಕಟಣೆ ನೀಡಲಾಗಿ ಸಂಘದ ಸದಸ್ಯರುಗಳಿಂದ ಹಾಗೂ ಸಾರ್ವಜನಿಕರಿಂದ ಯಾವುದೇ 
ಆಕ್ಷೇಪಣೆಗಳು ಸ್ವೀಕೃತವಾಗದೇ ಇರುವುದರಿಂದ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸಲು ಕೋರಿರುತ್ತಾರೆ. 

ಸಂಘವು ಹಲವಾರು ವರ್ಷಗಳಿಂದ ಲೆಕ್ಕಪರಿಶೋಧನೆಯಾಗಿರುವುದಿಲ್ಲವೆಂದು ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು-2, ಬೆಂಗಳೂರು ರವರು ಉಲ್ಲೇಖ (4)ರ ಪತ್ರದಲ್ಲಿ ದೃಢೀಕರಣ ನೀಡಿರುತ್ತಾರೆ ಹಾಗೂ ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು 
ರಾಮನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಈ ಸಂಘಗಳು ಯಾವುದೇ ಖಾತೆಯನ್ನು ಹೊಂದಿರುವುದಿಲ್ಲವೆಂದು ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ 
(3)ರ ಪತ್ರದಲ್ಲಿ ತಿಳಿಸಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೨೭ 





ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸಮಾಪನೆಯಲ್ಲಿರುವ ಸುಭಾಶ್‌ನಗರ ಬಳಕೆದಾರರ ಸಹಕಾರ ಸಂಘ ನಿ, ಸುಭಾಶ್‌ನಗರ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು, ಈ ಸಂಘವು ಯಥಾಸ್ಥಿತಿಯಲ್ಲಿ ಮುಂದುವರಿಸುವುದರಿಂದ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ 
ಯಾವುದೇ ಅನುಕೂಲವಿಲ್ಲದಿರುವುದರಿಂದ ಸಂಘದ ನೋಂದಣಿ ಸಂಖ್ಯೆ ರದ್ದತಿಗೆ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ ಫಿ ಡಿಆರ್‌ಬಿ-ಎಸ್‌/ಸಮಾಪನೆ/ನೋಂ.ರದ್ದತಿ/45/2012-13, ದಿನಾಂಕ : 25-02-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಸಮಾಪನೆಯಲ್ಲಿರುವ ಸುಭಾಶ್‌ನಗರ ಬಳಕೆದಾರರ ಸಹಕಾರ ಸಂಘ ನಿ, ಸುಭಾಶ್‌ನಗರ, ಬೆಂಗಳೂರು 


ನಗರ ಜಿಲ್ಲೆ, ಬೆಂಗಳೂರು, ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಡಿಯಲ್ಲಿ ಪ್ರತ್ಯಾಯೋಜಿತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ ಎಂ.ಡಿ. ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು. 
ಆದ ನಾನು ಈ ಸಂಘದ ನೋಂದಣಿ ಸಂಖ್ಯೆ : ಎಆರ್‌ಬಿ-50/ನೋಂದಣಿ/25203/1996-97, ದಿನಾಂಕ : 28-09-1998ರನ್ನು ರದ್ದುಗೊಳಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ : 25-02-2013 ರಂದು ಹೊರಡಿಸಲಾಗಿದೆ. 


ಎಂ.ಡಿ. ನರಸಿಂಹಮೂರ್ತಿ 


೧.೧. 2130 ಸಹಕಾರ ಸಂಘಗಳ ಉಪ ನಿಬಂಧಕರು, 
50-20 ದಕ್ಷಿಣ ವಲಯ, ಬೆ೦ಗಳೂರು ನಗರ ಜಿಲ್ಲೆ. 
ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು 
ವಿಷಯ : ಶ್ರೀ ಜೆ. ಶಿವಕುಮಾರ್‌, ಗ್ರೂಫ್‌-ಡಿ, ಕೆ.ಸಿ. ಜನರಲ್‌ ಆಸ್ಪತ್ರೆ, ಬೆಂಗಳೂರು, ಇವರ ಅನಧಿಕೃತ ಗೈರುಹಾಜರಿ 


ಆರೋಪದ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಕುರಿತಂತೆ-ಅಂತಿಮ ಆದೇಶ 


ಓದಲಾಗಿದೆ: 1. ಅಧೀಕ್ಷಕರು ಕೆ.ಸಿ. ಜನರಲ್‌ ಆಸ್ಪತ್ರೆ, ಬೆಂಗಳೂರು, ಇವರ ಪತ್ರ ಸಂಖ್ಯೆ ಕೆಸಿಜಿ:ಸಿಬ್ಬಂದಿ (5) 9/2010-11, 
ದಿನಾಂಕ 16-06-2011. 

ನಿರ್ದೇಶನಾಲಯದ ಕಾರಣ ಕೇಳುವ ಸೂಚನಾ ಪತ್ರ ದಿನಾಂಕ: 18-10-2011. 

ಪತ್ರಿಕಾ ಪ್ರಕಟಣೆ ದಿನಾಂಕ: 13-01-2012. 

ನಿರ್ದೇಶನಾಲಯದ ದೋಷಾರೋಪಣಾ ಪಟ್ಟಿ ದಿನಾಂಕ: 25-07-2012. 

ವಿಚಾರಣಾಧಿಕಾರಿಗಳ ನೇಮಕ ದಿನಾಂಕ : 15-11-2012. 

ಪತ್ರಿಕಾ ಪ್ರಕಟಣೆ ದಿನಾಂಕ : 29-01-2013. 

ವಿಚಾರಣಾ ವರದಿ ದಿನಾಂಕ : 18-03-2013. 

ಎರಡನೇ ಸೂಚನಾ ಪತ್ರ ದಿನಾಂಕ: 08-04-2013. 


ಉ ಇ AH HN 


ಶ್ರೀ ಜೆ. ಶಿವಕುಮಾರ್‌, ಗ್ರೂಫ್‌-ಡಿ, ಕೆ.ಸಿ. ಜನರಲ್‌ ಆಸ್ಪತ್ರೆ, ಬೆ೦ಗಳೂರು, ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾಗ ದಿನಾಂಕ: 03-02-2010 ರಿಂದ 
ಇಲ್ಲಿಯವರೆಗಿನ ಅನಧಿಕೃತ ಗೈರುಹಾಜರಾಗಿರುವುದಾಗಿ ಇವರ ಸ್ಥಳಕ್ಕೆ ಬೇರೆ ಗ್ರೂಫ್‌-ಡಿ ನೌಕರರನ್ನು ನೇಮಿಸುವಂತೆ ಮೇಲೆ ಓದಲಾದ ಉಲ್ಲೇಖ (1ರಲ್ಲಿ 
ಕೋರಿರುತ್ತಾರೆ. ಮೇಲೆ ಓದಲಾದ ಉಲ್ಲೇಖ (2)ರಲ್ಲಿ ಸದರಿಯವರ ಅನಧಿಕೃತ ಗೈರು ಹಾಜರಿಗೆ ನಿರ್ದೇಶನಾಲಯದಿಂದ ಕಾರಣ ಕೇಳುವ ಸೂಚನಾ ಪತ್ರ 
ಜಾರಿಗೊಳಿಸಲಾಯಿತು. ಮೇಲೆ ಓದಲಾದ ಉಲ್ಲೇಖ (3)ರಲ್ಲಿ ಸದರಿ ನೌಕರರಿಗೆ ಪತ್ರಿಕಾ ಪ್ರಕಟಣೆ ಮೂಲಕ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿದ್ದು 
ಸದರಿ ನೌಕರರು ಯಾವುದೇ ರೀತಿಯಲ್ಲಿ ಸ್ಪಂದಿಸಿರುವುದಿಲ್ಲ ಮೇಲೆ ಓದಲಾದ (4)ರಲ್ಲಿ ದೋಷಾರೋಪಣಾ ಪಟ್ಟಿ ಜಾರಿ ಮಾಡಲಾಗಿದ್ದು, ಸದರಿ ನೌಕರರು 
ರಕ್ಷಣಾ ಹೇಳಿಕೆ ಸಲ್ಲಿಸಿರುವುದಿಲ್ಲ. ಸದರಿ ಆರೋಪದ ಬಗ್ಗೆ ಮೇಲೆ ಓದಲಾದ ಉಲ್ಲೇಖ (5)ರಲ್ಲಿ ವಿಚಾರಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಮೇಲೆ 
ಓದಲಾದ ಉಲ್ಲೇಖ (6)ರಲ್ಲಿ ಸದರಿ ನೌಕರರಿಗೆ ಪುನಃ ಪತ್ರಿಕಾ ಪ್ರಕಟಣೆ ಮೂಲಕ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಲಾಗಿದ್ದು, ಸದರಿ ನೌಕರರು ಯಾವುದೇ 
ರೀತಿಯಲ್ಲಿ ಸ್ಪಂದಿಸಿರುವುದಿಲ್ಲ ಹಾಗೂ ಇಲಾಖಾ ವಿಚಾರಣೆಗೆ ಹಾಜರಾಗಿರುವುದಿಲ್ಲ. ಉಲ್ಲೇಖ (7)ರಲ್ಲಿ ವಿಚಾರಣಾ ವರದಿಯಲ್ಲಿ ನೌಕರರ ಅನಧಿಕೃತ ಗೈರು 
ಹಾಜರಿ ಆರೋಪವು ಸಾಬೀತಾಗಿರುತ್ತದೆ ಎಂದು ಅಭಿಪ್ರಾಯ ಪಡಲಾಗಿದ್ದು ಮೇಲೆ ಓದಲಾದ (8)ರಲ್ಲಿ ನಿರ್ದೇಶನಾಲಯದಿಂದ ಎರಡನೇ ಸೂಚನಾ ಪತ್ರ 
ಜಾರಿ ಮಾಡಲಾಗಿದ್ದು ಸದರಿ ನೌಕರರು ಲಿಖಿತ ಹೇಳಿಕೆ ಸಲ್ಲಿಸಿರುವುದಿಲ್ಲ. ದೀರ್ಫ್ಥ ಕಾಲದಿಂದ ಅನಧಿಕೃತ ಗೈರು ಹಾಜರಾಗಿರುವುದರಿಂದ ಕೆ.ಸಿ.ಎಸ್‌. 
(ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 84) ರಿಂದ 80) ವರೆಗಿನ ದಂಡನೆಯನ್ನು ವಿಧಿಸುವ ಸಕ್ಷಮ ಶಿಸ್ತು ಪ್ರಾಧಿಕಾರಿಯಾಗಿರುವುದರಿಂದ 
ವಿಚಾರಣಾ ಪ್ರಾಧಿಕಾರಿಗಳು ನೀಡಿರುವ ವರದಿಯಲ್ಲಿ ಆರೋಪವು ಸಾಬೀತಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ: ಡಿಪಿಎನ್‌ (1) ಸಿಆರ್‌-33/2011-12, ಬೆ೦ಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್‌, 2013 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಬೆಂಗಳೂರು 
ಆದ ನಾನು ಶ್ರೀ ಜೆ. ಶಿವಕುಮಾರ್‌, ಗ್ರೂಫ್‌-ಡಿ, ಕೆ.ಸಿ. ಜನರಲ್‌ ಆಸ್ಪತ್ರೆ, ಬೆಂಗಳೂರು, ಇವರ ಧೀರ್ಫ್ಥಕಾಲದ ಅನಧಿಕೃತ ಗೈರುಹಾಜರಿ ಆರೋಪವನ್ನು 
ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ 
ರೀತ್ಯಾ ಹಾಗೂ ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ ಹೊಂದಲು ಅನರ್ಹನಾಗುವ ರೀತಿ ನಿಯಮ 8) ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ 
ದಂಡನೆಯನ್ನು ವಿಧಿಸಿರುತ್ತೇನೆ. 


೧.೧. 2246 ಆಯುಕ್ತರು, 
Sc 01 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಬೆಂಗಳೂರು-9 


೩೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು 


ವಿಷಯ : ಶ್ರೀ ಬಿ.ಎಸ್‌. ಮಂಜುನಾಥ್‌ ಕುಟ್ಟ, ಪ್ರಥಮ ದರ್ಜೆ ಸಹಾಯಕ ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿಗಳ ಕಛೇರಿ, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣದ ಬಗ್ಗೆ -ಅಂತಿಮ ಆದೇಶ 


ಓದಲಾಗಿದೆ: 1 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆಕುಕ ಇಲಾಖೆ ಇವರ ಆದೇಶ ಸಂಖ್ಯೆ ಆಕುಕ 248 ಹೆಚ್‌ಎಸ್‌ಎಂ 201, 
ಬೆ೦ಗಳೂರು, ದಿನಾ೦ಕ: 28-10-2011 


2. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ರಾಮನಗರ ಜಿಲ್ಲೆ ಇವರ ಪತ್ರ ಸಂಖ್ಯೆ 
ಜಿ.ರೋ.ಆ.ರೋ.ನಿ/ರಾ/17/2011-12, ದಿನಾಂಕ: 30-01-2012 


3. ನಿರ್ದೇಶನಾಲಯದ ಸಮ ಸಂಖ್ಯೆ ಪತ್ರ ದಿನಾಂಕ: 13-06-2012 


4. ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಲೋಕ್‌/ಐಎನ್‌ವೀಜಿ) /ಸಿಟಿ/ಕೈಂ. 1/2007, ದಿನಾಂಕ: 03-05-2013 
ಪ್ರಸ್ತಾವನೆ: 
ಶ್ರೀ ಬಿ.ಎಸ್‌. ಮಂಜುನಾಥ್‌ ಕುಟ್ಟ, ಪ್ರಥಮ ದರ್ಜೆ ಸಹಾಯಕ ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಇವರು ಈ ಹಿಂದೆ ಪ್ರಥಮ ದರ್ಜೆ ಸಹಾಯಕರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ಇವರ ಎರುದ್ಧ ಕ್ರಿಮಿನಲ್‌ ಮೊಕದ್ದಮೆ ಸಂಖ್ಯೆ: ಸಿಆರ್‌/ನಂ. 1/2007ರಲ್ಲಿ ಲಂಚ ನಿರ್ಮೂಲನಾ ಕಾಯ್ದೆ 1988ರ ಸೆಕ್ಟನ್‌ 7 ಮತ್ತು 
13(0(ಡಿ) ಹಾಗೂ 13(2)ನ್ನು ಓದಿಕೊಂಡಂತೆ ದೂರನ್ನು ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದ್ದು, ದಿನಾಂಕ 22-01-2007ರಂದು ಲಂಚದ ಹಣವನ್ನು 
ಪಡೆದುಕೊಳ್ಳುತ್ತಿದ್ದಾಗ್‌ ಲೋಕಾಯುಕ್ತರ ಜಾಲದಲ್ಲಿ ಸಿಲುಕಿ, ಮೇಲೆ ಓದಲಾದ ಉಲ್ಲೇಖ («1ರಲ್ಲಿ ಸದರಿ ನೌಕರರ ಮೇಲಿನ ಆರೋಪವು 
ಸಾಭೀತಾಗಿರುವುದಾಗಿ ತಿಳಿಸಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ ನಿಯಮ 14(ಎ)ರ ಅನ್ವಯ ಇಲಾಖಾ ವಿಚಾರಣೆ ಕೈಗೊಳ್ಳಲು ಸನ್ಮಾನ್ಯ 
ಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಎರುದ್ಧ ಇಲಾಖಾ ವಿಚಾರಣೆ ನಡೆಸಲು ಆದೇಶ ನೀಡಿರುತ್ತಾರೆ. ಮೇಲೆ ಓದಲಾದ ಉಲ್ಲೇಖ 
(2)ರಲ್ಲಿ ನೌಕರರು ದಿನಾಂಕ: 19-07-2011ರ೦ದ 13-06-2012ರವರೆಗೂ ಅನಧಿಕೃತ ಗೈರು ಹಾಜರಾಗಿರುತ್ತಾರೆ. ಮೇಲೆ ಓದಲಾದ ಉಲ್ಲೇಖ (3)ರಲ್ಲಿ 
ನೌಕರರಿಗೆ ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾಗಿತ್ತು. ಮೇಲೆ ಓದಲಾದ (4)ರಲ್ಲಿ ವಿಚಾರಣೆ ನಡೆಸಿ, ಅಂತಿಮ ತೀರ್ಪು 
ನೀಡಿ ತೀರ್ಪಿನಲ್ಲಿ ಆರೋಪಿಯ ವಿರುದ್ಧ ಭ್ರಷ್ಟಾಚಾರ ಆರೋಪದಡಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆ ಅನುಮತಿ ನೀಡಿದ ಪ್ರಕಾರ ಬೆಂಗಳೂರು 
ನಗರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯವು ದೋಷಾರೋಪಣಾ ಪಟ್ಟ ಸಲ್ಲಿಸಿದ್ದು, ಅದರ ವಿಚಾರಣೆಯು ನ್ಯಾಯಾಲಯದ ವಿಶೇಷ ಸಿ.ಸಿ.ಸಂ. 
189/2007ರಲ್ಲಿ ವಿಚಾರಣೆ ನಡೆಸಿ ದಿನಾಂಕ: 30-06-2012ರಂದು ಆರೋಪಿ ಶ್ರೀ ಬಿ.ಎಸ್‌. ಮಂಜುನಾಥ್‌ ಕುಟ್ಟ ಹಿಂದಿನ ಪ್ರಥಮ ದರ್ಜೆ ಸಹಾಯಕ, ಆಕುಕ 
ಸೇವೆಗಳ ನಿರ್ದೇಶನಾಲಯ, ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ-1988ರ ಕಲಂ 7ರಡಿ ಎಸಗಿರುವ ಶಿಕ್ಷಾರ್ಹ 
ಅಪರಾಧಕ್ಕಾಗಿ ಆರು ತಿಂಗಳು ಕಠಿಣ ಸಜೆ ಮತ್ತು ರೂ. 2,000/-ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, ಆರು ತಿಂಗಳ ಸಾದಾ ಸಜೆ ಹಾಗೂ ಕಲಂ 
13(0(ಡಿ) ರಡಿ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ 1 ವರ್ಷ ಕಠಿಣ ಸಜೆ ಮತ್ತು ರೂ. 5.000/-ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, ಆರು 
ತಿಂಗಳ ಸಾದಾ ಸಜೆ ಅನುಭವಿಸತಕ್ಕದೆಂದು ಆದೇಶಿಸಿರುತ್ತದೆ. ಮಾನ್ಯ ಸವೋಚ್ಛ ನ್ಯಾಯಾಲಯವು ಕ್ರಿಮಿನಲ್‌ ರಿವಿಜನ್‌ ಸಂ. 770/2001 (ಎಸ್‌.ಎಲ್‌.ಪಿ. 
ಅಪರಾಧ ಸಂ. 2202/2001)ರಲ್ಲಿ ದಿನಾಂಕ: 02-08-2001ರಂದು ಹೊರಡಿಸಿದ ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತೆ, ಘನ ಜಿಲ್ಲಾ ನ್ಯಾಯಾಲಯವು 
ಆರೋಪಿ ನೌಕರನಿಗೆ/ಅಧಿಕಾರಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದರೆ ತಕ್ಷಣದಿಂದ ಆಪಾದಿತರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಸೂಕ್ತ ಕಮ 
ಕೈಗೊಳ್ಳುವಂತೆ ಆದೇಶಿಸಿರುತ್ತದೆ. ಸರ್ಕಾರವು ಸುತ್ತೋಲೆ ಸಂಖ್ಯೆ: ಸಿ.ಆ.ಸು.ಇ.9 ಸೇಇವಿ 95 ದಿನಾಂಕ: 26-06-1996ರಲ್ಲಿ ಘನ ನ್ಯಾಯಾಲಯದಲ್ಲಿ 
ಆರೋಪಿತರ ಮೇಲಿನ ಆರೋಪಗಳು ಸಾಭೀತಾಗಿ ಆರೋಪಿತನಿಗೆ ಶಿಕ್ಷೆಯಾದಲ್ಲಿ ಅಂತಹ ಅಧಿಕಾರಿ/ನೌಕರರನ್ನು ಸೇವೆಯಿಂದ ತಕ್ಷಣ ವಜಾ ಮಾಡತಕ್ಕದ್ದು 
ಎಂದು ಆದೇಶಿಸಿರುತ್ತದೆ. ಆದ್ದರಿಂದ ಕೆ.ಸಿ.ಎಸ್‌. (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 84) ರಿಂದ 8011) ವರೆಗಿನ ದಂಡನೆಯನ್ನು ವಿಧಿಸುವ 
ಸಕ್ಷಮ ಶಿಸ್ತು ಪ್ರಾಧಿಕಾರಿಯಾಗಿರುವುದರಿಂದ ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರು ನೀಡಿರುವ 
ವರದಿಯಲ್ಲಿ ಆರೋಪವು ಸಾಭೀತಾಗಿರುವುದರಿಂದ ಮತ್ತು ಸೇವೆಯಿಂದ ವಜಾಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 


ಆದೇಶ ಸಂಖ್ಯೆ: ಡಿಪಿಎನ್‌ (1) ಸಿಆರ್‌-50/2006-07, ಬೆ೦ಗಳೂರು, ದಿನಾಂಕ: 30ನೇ ಜುಲೈ, 2013 


ಆ ನು 


1957ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಆದ 
ನಾನು ಶ್ರೀ ಬಿ.ಎಸ್‌. ಮಂಜುನಾಥ್‌ ಕುಟ್ಟ ಪ್ರಥಮ ದರ್ಜೆ ಸಹಾಯಕ ಜಿಲ್ಲಾ ಯೋಜನಾ ನಿರ್ವಹಣಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಗ್ರಾಮಾಂತರ ಜಿಲ್ಲೆ, 
ಇವರ ಮೇಲಿನ ಲಂಚ ಪ್ರಕರಣದ ಆರೋಪವು ಸಾಭೀತಾಗಿರುವುದರಿಂದ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ರೀತ್ಯಾ ಹಾಗೂ ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ 
ಹೊಂದಲು ಅನರ್ಹನಾಗುವ ರೀತಿ ನಿಯಮ 8) ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಿರುತ್ತೇನೆ. 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಗಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 


೧.೧. 2249 ಆಯುಕ್ತರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 


5001 ಬೆಂಗಳೂರು-9. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೨೯ 





ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು 


ವಿಷಯ : ಶ್ರೀ ಪಿ. ನರಸಿಂಹಮೂರ್ತಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳ 
ಕಛೇರಿ ಬೆಂಗಳೂರು ನಗರ ಜಿಲ್ಲೆ. ಇವರ ಲೋಕಾಯುಕ್ತ ಟ್ರ್ಯಾಪ್‌ ಪ್ರಕರಣದ ಬಗ್ಗೆ -ಅಂತಿಮ 
ಆದೇಶ 


ಓದಲಾಗಿದೆ : 1. ಸರ್ಕಾರದ ಅಧೀನ ಕಾರ್ಯದರ್ಶಿ, ಆಕುಕ ಇಲಾಖೆ ಇವರ ಆದೇಶ ಸಂಖ್ಯೆ ಆಕುಕ 233 
ಸಿಜಿಇ 2011 ಬೆಂಗಳೂರು, ದಿನಾಂಕ: 03-11-2011 


2. ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ 
ಸಂಖ್ಯೆ: ಲೋಕ್‌/ಐಎನ್‌ವಿ(ಜಿ) /ಸಿಟಿ/ಕೈಂ.19/2007, ದಿನಾ೦ಕ: 14-05-2013 

ಪ್ರಸ್ತಾವನೆ: 

ಶ್ರೀ ಪಿ. ನರಸಿಂಹಮೂರ್ತಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ, ಇವರು ಈ ಹಿಂದೆ 
ನಿಯೋಜನೆ ಮೇಲೆ ಬಿ.ಬಿ.ಎಂ.ಪಿ. ಬ್ಯಾಟರಾಯನಪುರ ಬೆಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ಧ ಕ್ರಿಮಿನಲ್‌ ಮೊಕದ್ದಮೆ ಸಂಖ್ಯೆ: 
ಸಿಆರ್‌/ನಂ. 19/2007ರಲ್ಲಿ ಲಂಚ ನಿರ್ಮೂಲನಾ ಕಾಯ್ದೆ 1988ರ ಸೆಕ್ಷನ್‌ 7 ಮತ್ತು 13()(ಡಿ) ಹಾಗೂ 13(2)ನ್ನು ಓದಿಕೊಂಡಂತೆ ದೂರನ್ನು 
ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದ್ದು, ದಿನಾ೦ಕ 06-06-2007ರಂದು ಲಂಚದ ಹಣವನ್ನು ಪಡೆದುಕೊಳ್ಳುತ್ತಿದ್ದಾಗ ಲೋಕಾಯುಕ್ತರ ಜಾಲದಲ್ಲಿ ಸಿಲುಕಿ, 
ಮೇಲೆ ಓದಲಾದ ಉಲ್ಲೇಖ (0ರಲ್ಲಿ ಸದರಿ ನೌಕರರ ಮೇಲಿನ ಆರೋಪವು ಸಾಭೀತಾಗಿರುವುದಾಗಿ ತಿಳಿಸಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ 
1957ರ ನಿಯಮ 14(ಎ)ರ ಅನ್ವಯ ಇಲಾಖಾ ವಿಚಾರಣೆ ಕೈಗೊಳ್ಳಲು ಸನ್ಮಾನ್ಯ ಲೋಕಾಯುಕ್ತರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ 
ಇಲಾಖಾ ವಿಚಾರಣೆ ನಡೆಸಲು ಆದೇಶ ನೀಡಿರುತ್ತಾರೆ. ಮೇಲೆ ಓದಲಾದ ಉಲ್ಲೇಖ (2)ರಲ್ಲಿ ವಿಚಾರಣೆ ನಡೆಸಿ, ಅಂತಿಮ ತೀರ್ಪು ನೀಡಿ ತೀರ್ಪಿನಲ್ಲಿ 
ಆರೋಪಿಯ ವಿರುದ್ಧ ಭ್ರಷ್ಟಾಚಾರ ಆರೋಪದಡಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆ ಅನುಮತಿ ನೀಡಿದ ಪ್ರಕಾರ ಬೆಂಗಳೂರು ನಗರ 
ಲೋಕಾಯುಕ್ತ ವಿಶೇಷ ನ್ಯಾಯಾಲಯವು ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದು, ಅದರ ವಿಚಾರಣೆಯು ನ್ಯಾಯಾಲಯದ ವಿಶೇಷ ಸಿ.ಸಿ.ಸಂ. 8/2008ರಲ್ಲಿ 
ವಿಚಾರಣೆ ನಡೆಸಿ ದಿನಾಂಕ: 30-08-2012ರಂದು ಆರೋಪಿ ಶ್ರೀ ಪಿ. ನರಸಿಂಹಮೂರ್ತಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳ 
ಕಛೇರಿ, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ-1988ರ ಕಲಂ 7ರಡಿ ಎಸಗಿರುವ ಶಿಕ್ಷಾರ್ಹ 
ಅಪರಾಧಕ್ಕಾಗಿ ಒಂದು ವರ್ಷ ಕಠಿಣ ಸಜೆ ಮತ್ತು ರೂ. 10,000/-ಗಳ ದಂಡ, ದಂಡ ಪಾವತಿಸಲು ತಪ್ಪಿದ್ದಲ್ಲಿ, ಮೂರು ತಿಂಗಳ ಸಾದಾ ಸಜೆ ಹಾಗೂ 
ಕಲಂ 131) (ಡಿ) ಸಹವಾಚನ 13(2)ರಡಿ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಎರಡು ವರ್ಷ ಕಠಿಣ ಸಜೆ ಮತ್ತು ರೂ. 10,000/-ಗಳ ದಂಡ, ದಂಡ 
ಪಾವತಿಸಲು ತಪ್ಪಿದ್ದಲ್ಲಿ, ಮೂರು ತಿಂಗಳ ಸಾದಾ ಸಜೆ ಅನುಭವಿಸತಕ್ಕದೆಂದು ಆದೇಶಿಸಿರುತ್ತದೆ. ಮಾನ್ಯ ಸವೋಚ್ಛ ನ್ಯಾಯಾಲಯವು ಕ್ರಿಮಿನಲ್‌ ರಿವಿಜನ್‌ 
ಸಂ. 770/2001 (ಎಸ್‌.ಎಲ್‌.ಪಿ. ಅಪರಾಧ ಸಂ. 2202/2001)ರಲ್ಲಿ ದಿನಾಂಕ: 02-08-2001ರಂದು ಹೊರಡಿಸಿದ ತೀರ್ಪಿನಲ್ಲಿ ಉಲ್ಲೇಖಿಸಿರುವಂತೆ, ಘನ 
ಜಿಲ್ಲಾ ನ್ಯಾಯಾಲಯವು ಆರೋಪಿ ನೌಕರನಿಗೆ/ಅಧಿಕಾರಿಗೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದರೆ ತಕ್ಷಣದಿಂದ ಆಪಾದಿತರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ 
ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿರುತ್ತದೆ. ಸರ್ಕಾರವು ಸುತ್ತೋಲೆ ಸಂಖ್ಯೆ: ಸಿ.ಆ.ಸು.ಇ.9 ಸೇಇವಿ 95 ದಿನಾಂಕ: 26-06-1996ರಲ್ಲಿ ಘನ 
ನ್ಯಾಯಾಲಯದಲ್ಲಿ ಆರೋಪಿತರ ಮೇಲಿನ ಆರೋಪಗಳು ಸಾಭೀತಾಗಿ ಆರೋಪಿತನಿಗೆ ಶಿಕ್ಷೆಯಾದಲ್ಲಿ ಅಂತಹ ಅಧಿಕಾರಿ/ನೌಕರರನ್ನು ಸೇವೆಯಿಂದ ತಕ್ಷಣ 
ವಜಾ ಮಾಡತಕ್ಕದ್ದು ಎಂದು ಆದೇಶಿಸಿರುತ್ತದೆ. ಆದ್ದರಿಂದ ಕೆ.ಸಿ.ಎಸ್‌. (ಸಿಸಿಎ) ನಿಯಮಾವಳಿಗಳು 1957ರ ನಿಯಮ ನಿಯಮ 84) ರಿಂದ 8011) 
ವರೆಗಿನ ದಂಡನೆಯನ್ನು ವಿಧಿಸುವ ಸಕ್ಷಮ ಶಿಸ್ತು ಪ್ರಾಧಿಕಾರಿಯಾಗಿರುವುದರಿಂದ ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ 
ಬೆಂಗಳೂರು, ಇವರು ನೀಡಿರುವ ವರದಿಯಲ್ಲಿ ಆರೋಪವು ಸಾಭೀತಾಗಿರುವುದರಿಂದ ಮತ್ತು ಸೇವೆಯಿಂದ ವಜಾಗೊಳಿಸಲು ಶಿಫಾರಸ್ಸು ಮಾಡಿರುವುದರಿಂದ 
ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


ಆದೇಶ ಸಂಖ್ಯೆ: ಡಿಪಿಎನ್‌ (1) ಸಿಆರ್‌-17/2007-08, ಬೆಂಗಳೂರು, ದಿನಾಂಕ: 23ನೇ ಜುಲೈ, 2013 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಗಾಗಿ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ವಿ.ಬಿ. ಪಾಟೀಲ್‌, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಆದ ನಾನು 
ಶ್ರೀ ಪಿ. ನರಸಿಂಹಮೂರ್ತಿ, ಹಿರಿಯ ಆರೋಗ್ಯ ನಿರೀಕ್ಷಕರು, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ ಇವರ ಮೇಲಿನ ಲಂಚ 
ಪ್ರಕರಣವು ಆರೋಪವು ಸಾಭೀತಾಗಿರುವುದರಿಂದ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ರೀತ್ಯಾ ಹಾಗೂ ಸರ್ಕಾರಿ ಸೇವೆಗೆ ಪುನಃ ನೇಮಕಾತಿ ಹೊಂದಲು 
ಅನರ್ಹನಾಗುವ ರೀತಿ ನಿಯಮ 8) ರ ಮೇರೆಗೆ ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿಧಿಸಿರುತ್ತೇನೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿ ಸೇವೆಗಳು, 
ಬೆಂಗಳೂರು-೨9. 


THE KARNATAKA STATE BOARD OF WAKFS, BANGALORE-52 
CORRIGENDUM 


P.R. 2250 


Sub : Correction of entries in respect of Hazrath Jumma Shah Makan & Dargah, Channagiri 
taluk, Davangere District 


೩೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





Preamble : 


Hazrath Jumma Shah Makan & Dargah Channagiri town, Davangere District is a Gazette Notified Wakf institution vide 
Notification No. MWB/19(3) 1965 dated 23-02-1965 at Sl. No. 2. 


The Wakf Officer, District Wakf Advisory Committee, Davangere in his letter dated 30-08-2012 while enclosing a copy of the 
Gazette Notification and Order dated 09-02-1978 of the Hon'ble High Court of Karnataka in RFA No. 41/1973 has requested to rectify 
the entries and to issue corrigendum for the same. 


The subject was placed before the Board meeting held on 04-06-2013 vide Addl. Subject No. 09 and Board has 
unanimously resolved to accord approval for issue of corrigendum as per the Section 41 of the Wakfs Act, 1995. 


Hence this Order. 


ORDER No. KBW/MSC/06/DVG/2012-13, DATED : 28-06-2013 








Name of the Wakfs Institution Existing entires Read the Corrected entires 
Hazrath Jumma Shah Makan & | Asst.No.229 Asst. No. 229 
Dargah, Sunni, Channagiri Town Measuing : Measuing : 
7x3x2feet East - West : 205 feet 
North - South : 232 feet 
Bounded by: 


East : Bhadravathi Holalkeri Road 
West : Hondada Road 

North : Municipal Road 

South : Municipal Drainage 

















By order of the Board, 


Sd/- 
PD 117 Chief Executive Officer, 
5025 Karnataka State Board of Wakfs. 


THE KARNATAKA STATE BOARD OF WAKFS, BANGALORE 


Sub : Registration of Masjid e Sulaiman, Sulaiman Mohalla, Kudchi, Raibag Taluk, Belgaum 
District as Wakf property under Section 40 of the Wakfs Act, 1995 


Preamble : 


An Application for registration of Wakf viz Masjid e Sulaiman, Sulaiman Mohalla, Kudchi, Raibag Taluk, Belgaum District was 
received from the President of the said wakf through Dist. Wakf Officer, Dist Wakf Advisory Committee, Belgaum along with required 
documents to register the said Masjid along with its properties under Section 36 of the Wakf Act, 1995. 


Public Notice was issued on 29-03-2012 for the information of the general public of the locality to prefer their 
objections/suggestions if any within (15) fifteen days from the date of publication of Notice. Objection was received from Shri Nabisab 
Sirajuddin Jahangir of Kudchi the former President who had initially applied for registration. 


Shri Nabisab Sirajuddin Jahangir of Kudchi the former President had applied for registration of Masjid e Sulaiman, Kudchi, 
Raibag Taluk, on 08-04-2004 through Dist. Wakf Advisory Committee Belgaum. Since it was not registered ; Shri Gousul Azam 
Hussainba Shaik has now applied for registration of above said Institution for which Shri Nabisab Sirajuddin Jahangir has filed objection. 
When the said person himself on earlier occasion had applied for registration, he cannot object to it now. 


The Board can register a Wakf under Section 36 after holding Enquiry contemplated under Sub-Section (7) of Section 36 of 
the Wakf Act, 1995. 


Accordingly, Enquiry was conducted by issuing Notice to the concerned to attend the Enquiry before the Chief Executive 
Officer of the Board, on 26-02-2013, 19-03-2013 and again on 27-05-2013 and whereas the objector remained absent on all the days. 
So it was decided to proceed with the enquiry based on the written objection submitted by Shri Nabi Sab Sirajuddin Jahangir of Kudchi. 

However, after going through the records it is found that there is infighting between two groups for the management of the 
said Masjid. Moreover the Masjid is a house of Almighty meant for religious purpose and is not appropriate to be under private 
ownership. lt is a wakf by usage. The objection filed is set aside and the Masjid-e-Sulaiman along with its properties has to be 
registered under Section 36 of the Wakf Act, 1995. The subject was place in the Board Meeting held on 04-06-2013, and the Board has 
resolved to register the said Masjid Under Section 40 of the Wakf Act, 1995. Vide addl. Subject No. 11. 

Hence this Order. 


ORDER No. KBW/REG/42/BGM/2011-12, DATED: 29-06-2013 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೩೧ 





CERTIFICATE OF REGISTRATION 


It is hereby ordered & certified that Masjid-e-Suliman, Sulaiman Mohalla, Kudchi, Raibag Taluk, Belgaum district along with its 
properties described hereunder is registered under Karnataka State Board of Wakfs as per the Section 36 of the Wakfs Act, 1995 and 
brought on to the Register of Wakfs maintained under Section 37 of the Act. 





Sl.No. of 
Kitabul 
Awakf 


Name, class & Description Panicle ct Wakf dioBsidies Name of the 
of the Wakts (4 Muthawalli 





738 Masjid-e-Suleman, Suleman | 1. PROPERTY No. 1389/7 


Mohalla, Kudchi village, | Kudchi village, Raibag Taluk The President of the 
Raibag Taluk, Belgaum 


Area: f | 
District Managing Committee 


East-West 109 ft. 

North South 47 ft. (Masjid) 

BOUNDARIES : 

East : Shops in TPC No. 1529/4A 

West : House of Babu Bijapur 

South : Road 

North : Hussainba Langardar & Nasir Nawaz 





I. PROPERTY No. 1529/4A 

Kudchi Village, Raibag Taluk 

Area : 

East-West 29%. 

North South 47. (Open Space) 

BOUNDARIES : 

East : Sirjuddin Hakle open space 

West : Suleman Masjid 

North : House of Mohammed Yusuf Gore Peerzade 
South : Road 




















By order of the Board, 
IBRAHIM ADOOR B. 
PD 118 Chief Executive Officer, 
5025 Karnataka State Board of Wakfs. 


ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಅಧಿಸೂಚನೆ 
ಕ್ರಮಾಂಕ: ಕ.ಗೃ.ಮಂ. ಭೂ.ಸ್ವಾ.ವಿ.159/2010-2011, ದಿನಾಂಕ: 04-04-2013 


ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ಕೇಂದ್ರ 46) ವಿಧಿತವಾದ 
ಅಧಿಕಾರದಂತೆ ಹಾಗೂ ಕರ್ನಾಟಕ ಜನರಲ್‌ ಕ್ಲಾಸ್‌ ಆಕ್ಟ್‌ 1897 (ಆಕ್ಟ್‌ 3 ಆಫ್‌ ಆಕ್ಟ್‌ 1889 ಕಲಂ 21) ರ ಅನ್ವಯ ಈ ಕಛೇರಿಯಿಂದ ಹೊರಡಿಸಲಾಗಿದ್ದ 
ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಕ.ಗೃ.ಮಂ. ಭೂ.ಸ್ವಾವಿ/59/2010-2011, ದಿನಾಂಕ: 20-07-2010ರ ಅಧಿಸೂಚನೆಯ ಕರ್ನಾಟಕ ರಾಜ್ಯಪತ್ರ ಭಾಗ-3 
ಪುಟಸಂಖ್ಯೆ 3647ರಿಂದ 3656ರ ವರೆಗೆ ದಿನಾಂಕ: 26-08-2010ರ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ದಿನಾಂಕ: 04-01-2013ರ ಮಂಡಳಿ ಸಭೆಯ 
ನಿರ್ಣಯದಂತೆ ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲ್ಲೂಕು, ಕಸಬಾ ಹೋಬಳಿ, ವಿಠಲಾಪುರ/ಕದರೀಪುರ ಗ್ರಾಮಗಳ ಒಟ್ಟು 155-32 ಎಕರೆ ಜಮೀನಿನ 
ಭೂಸ್ವಾಧೀನವನ್ನು ಕೈಬಿಟ್ಟು ಸದರಿ ಪ್ರಕಟಣೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ. 


ಗೃಹ ಆಯುಕ್ತರು, 
PD 119 ಕರ್ನಾಟಕ ಗೃಹ ಮಂಡಳಿ, 
5025 ಬೆಂಗಳೂರು 


೩೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ನಗರಾಭಿವೃದ್ಧಿ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ನಅಇ 199 ಬೆಮಪ್ರಾ 2013, ಬೆಂಗಳೂರು ದಿನಾಂಕ 01-10-2013 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5 ರಡಿಯಲ್ಲಿ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 


ಬೆಳಗಾವಿ ಜಿಲ್ಲೆ ಮೂಡಲಗಿ ಪಟ್ಟಣದ ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಹಾಲಿ ಭೂ ಉಪಯೋಗವನ್ನು ಗುರುತಿಸಲು 
ದಿನಾಂಕ 0106.2013 ರಿ೦ದ ಜಾರಿಗೆ ಬರುವಂತೆ ನಿರ್ಧರಿಸಿ ಈ ಮೂಲಕ ಘೋಷಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 
PR. 2293 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50- 50 ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 117 ಬೆಂರೂಪ್ರಾ 2013, ಬೆಂಗಳೂರು ದಿನಾಂಕ 01-10-2013 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಚಿಕ್ಕಬಳ್ಳಾಪುರ ಪರಿಷ್ಕೃತ ಸ್ಥಳೀಯ ಯೋಜನಾ ಪ್ರದೇಶದ ಹಾಲಿ ಭೂ ಉಪಯೋಗಗಳ ನಿರ್ಧರಣಾ ದಿನಾಂಕವನ್ನು ದಿನಾ೦ಕ 01.08.2012 ಎಂದು 
ನಿಗಧಿಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎಂ. ವಾಸುದೇವರಾವ್‌, 


PR. 2294 ಸರ್ಕಾರದ ಅಧೀನ ಕಾರ್ಯದರ್ಶಿ, 
Sc. 100 ನಗರಾಭಿವೃದ್ಧಿ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಸಂಖ್ಯೆ : ಆರ್‌ಡಿ 389 ಎಲ್‌ಜಿಬಿ 2012, ಬೆಂಗಳೂರು, ದಿನಾಂಕ 18-09-2013 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ದಿನಾಂಕ 22-11-2012ರ ತಹಶೀಲ್ದಾರ್‌ರ ಅಧಿಸೂಚನೆಯ ಅನುಸೂಚಿಯಲ್ಲಿ 
ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಬಿ-ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು 
ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ ರವರ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ, ಸರ್ಕಾರಿ 
ಬಿ-ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಈ ಮೂಲಕ ಘೋಷಿಸಿದೆ. 

















ಅನುಸೂಚಿ 
ಜಮೀನು ಇರುವ ಗ್ರಾಮ ಕಸಬಾ ಹೋಬಳಿ, 
ಐಜೂರು ಗ್ರಾಮ 
ತಾಲ್ಲೂಕು ರಾಮನಗರ 
ಜಿಲ್ಲೆ ರಾಮನಗರ 
ಸದರಿ ಭಾಗದ ವರ್ಣನೆ ಐಜೂರು ಗ್ರಾಮದ ಸ.ನಂ. 54 ರಲ್ಲಿ 60 x 106 ಅಡಿ 
ಸರ್ಕಾರಿ ಬಿ-ಖರಾಬು 
ಸರಿಸುಮಾರು ವಿಸ್ತೀರ್ಣ 4-01 ಎ/ಗುಂ. ವಿಸ್ತೀರ್ಣದ ಪೈಕಿ ಉಳಿಕೆ ವಿಸ್ಲೀರ್ಣ 0-05.12 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಮಾದೇವಿ, 
PR. 2287 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50. 100 ಕಂದಾಯ ಇಲಾಖೆ. (ಭೂ ಮಂಜೂರಾತಿ-1) 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೩೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ-ನಿಯಮ 96 
ಸಂಖ್ಯೆ : ಆರ್‌ಡಿ 796 ಎಲ್‌ಜಿಬಿ 2012, ಬೆ೦ಗಳೂರು, ದಿನಾಂಕ 13-09-2013 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5)ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸದರಿ 
ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ 09-08-2012ರ ಸಂಖ್ಯೆ ಎಲ್‌ಎನ್‌ಡಿ 
(ಎನ್‌.ಎ.) ಸಿಆರ್‌/09-2012-13, ದಿನಾಂಕ 24-07-2012 ಕ್ರಮಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಮತ್ತು ಕೆಳಗಿನ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 'ಬಿ' ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ 


ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ "ಬಿ' ಖರಾಬು ಜಮೀನಿನ ಮೇಲಿನ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ 
ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆ೦ದು ಈ ಮೂಲಕ ಘೋಷಿಸಿದೆ. 


























ಅನುಸೂಚಿ 
ಜಮೀನು ಇರುವ ಗ್ರಾಮ ವೆಂಕಟಾಲ ಗ್ರಾಮ 
ತಾಲ್ಲೂಕು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು 
ಜಿಲ್ಲೆ ಬೆ೦ಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ “ಬಿ' ಖರಾಬು ಜಮೀನು 
ಸರಿ ಸುಮಾರು ವಿಸ್ತೀರ್ಣ ಸರ್ವೆ ನಂ. 67/ ರಲ್ಲಿ 0-10 ಗುಂಟೆ, 

68/1 ರಲ್ಲಿ 0-10 ಗುಂಟೆ ಒಟ್ಟು 0-20 ಗುಂಟೆ ಜಮೀನು 
ಸಾರ್ವಜನಿಕ ರಸ್ತೆ / ಬೀದಿ / ಗಲ್ಲಿ / ದಾರಿ ವೆಂಕಟಾಲ ಗ್ರಾಮದ "ಬಿ' ಖರಾಬು ಜಮೀನು 0-20 ಗುಂಟೆ 
ಅಥವಾ ಅದರ ಭಾಗ 
ಮೇರೆಗಳು ಉತ್ತರ - ಸ.ನಂ. 08 

ದಕ್ಷಿಣ - ಸ.ನಂ. 67/2 ಮತ್ತು 68/2 

ಪೂರ್ವ - ಕಟ್ಟಿಗೇನಹಳ್ಳಿ ಗಡಿ 

ಪಶ್ಚಿಮ - ಸ.ನಂ. 66 
ಸಾರ್ವಜನಿಕ ರಸ್ತೆ / ಬೀದಿ / ಗಲ್ಲಿ / ದಾರಿ ಸರ್ವೆ ನಂ. 67/ ರಲ್ಲಿ 0-10 ಗುಂಟೆ,68/ ರಲ್ಲಿ 0-10 ಗುಂಟೆ 
ಅಥವಾ ಅದರ ಭಾಗ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಉಮಾದೇವಿ, 
PR. 2289 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50. 100 ಕಂದಾಯ ಇಲಾಖೆ. (ಭೂ ಮಂಜೂರಾತಿ-1) 


ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಕೋಲಾರ ಜಿಲ್ಲೆ, ಕೋಲಾರ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/12/ಪಹೊಲೀಸ್‌/46/2010-11, ದಿನಾಂಕ: 06-05-2013 


ಫಿರ್ಯಾದುದಾರರು : ವಿರುದ್ಧ ಅಪರಾಧಿಗಳು 
ಆರಕ್ಷಕ ನಿರೀಕ್ಷಕರು ವಿ. ಮೌಲಾಖಾನ್‌ € ಸಾಬಿ ಬಿನ್‌ ಹುಸ್ಮಾನ್‌ ಖಾನ್‌, 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಕೂಡುಮಲೆ, ಮುಳಬಾಗಲು ತಾಲ್ಲೂಕು 


ಪ್ರಸ್ತಾವನೆ : 

ದಿನಾಂಕ: 25-12-2010ರಂದು ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಮತ್ತು ಸಿಬ್ಬಂದಿ, 
ಮುಳಬಾಗಲು ತಾಲ್ಲೂಕು ಗೂಕುಂಟೆ ರಸ್ತೆಯಲ್ಲಿ ಕಾಯುತ್ತಿರುವಾಗ ರಾತ್ರಿ ಸುಮಾರು 99-45 ಗಂಟೆಗೆ ಮುಳಬಾಗಲು ಟೌನ್‌ ಕಡೆಯಿಂದ ಒಂದು 
ವಾಹನವು ಬರುತ್ತಿದ್ದು ಅನುಮಾನಾಸ್ಪದವಾಗಿ ಕೈಸನ್ನೆ ಮಾಡಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಸದರಿ ವಾಹನವನ್ನು ಅದರ ಚಾಲಕ ಸ್ವಲ್ಪ ದೂರದಲ್ಲಿದ್ದ ಪಂಪ್‌ 
ಹೌಸ್‌ ಮುಂಭಾಗ ರಸ್ತೆಯಲ್ಲಿ ನಿಲ್ಲಿಸಿ ಡೋರ್‌ ತೆಗೆದುಕೊಂಡು ಇಳಿದು ನೂಕಬಂಡೆಯ ಸಂದಿಗೊಂದಿಗಳಲ್ಲಿ ಓಡಿ ಹೋಗಿ ಪರಾರಿಯಾಗಿರುತ್ತಾನೆ. ಸದರಿ 
ವಾಹನವನ್ನು ಅಜಮಾಯಿಷಿ ಮಾಡಲಾಗಿ ಬಿಳಿ ಬಣ್ಣದ ಟಾಟಾ ಸುಮೋ ವಾಹನದ ನೋಂದಣಿ ಸಂಖ್ಯೆ: ಕೆಎ-01 ಎನ್‌-4186 ಎಂಬುದಾಗಿ ತಿಳಿದು 
ಬಂದಿರುತ್ತದೆ. ನಂತರ ವಾಹನದೊಳಗಡೆ 23 ರಟ್ಟಿನ ಪೆಟ್ಟಗೆಗಳಲ್ಲಿ ತಲಾ 48 ಸೀಸೆಗಳಂತೆ ಒಟ್ಟು 1104 ರಾಜಾ ವಿಸ್ಕಿ ಬಾಟಲುಗಳಿರುವುದು ಕಂಡು ಬಂತು. 
ಅವುಗಳಲ್ಲಿ ತಲಾ ಒಂದರಂತೆ ಎಫ್‌.ಎಸ್‌.ಎಲ್‌. ಪರೀಕ್ಷೆಗೊಳಪಡಿಸಲು ಮಾದರಿ ತೆಗೆದು ಅದರ ಬಾಯಿಗೆ ಬಟ್ಟೆ ಸುತ್ತಿ ದಾರದಿಂದ ಹೊಲೆದು “ೆ' ಎಂಬ 


೩೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಸೀಲಿನಿಂದ ಮೊಹರು ಮಾಡಲಾಯಿತು. ತದನಂತರ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ವಾಹನ ಮತ್ತು ಮದ್ಯವನ್ನು ವಶಕ್ಕೆ ತೆಗೆದುಕೊಂಡು ಮೊಕದ್ದಮೆ 
ಸಂಖ್ಯೆ: 41/2010, ದಿನಾಂಕ: 25-12-2010ರಂತೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಈ ಪ್ರಾಧಿಕಾರಕ್ಕೆ ವರದಿ ಮಾಡಲಾಗಿರುತ್ತದೆ. 


ಕೆ 


6. 


ಸ್ವತ್ತಿನ ಪಟ್ಟಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ ವಾಹನ ಮತ್ತು ಮಾಲನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ: 03-01- 
2011ರಂದು ಅನುಮತಿ ಪಡೆದಿರುತ್ತಾರೆ. 


ಪ್ರಕರಣದಲ್ಲಿ ಜಪ್ಮು ಮಾಡಿರುವ ಮದ್ಯದ ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಕರಿಂದ ವಿಶ್ಲೇಷಿಸಿದಾಗ ಸದರಿ ಮಾದರಿಗಳಲ್ಲಿ ಮಾನವ ಸೇವನೆಗೆ 
ಯೋಗ್ಯವಾಗಿದೆ ಎಂದು ದಿನಾಂಕ: 01-02-2011ರ ರಾಸಾಯನಿಕ ವಿಶ್ಲೇಷಣೆ ವರದಿಯಲ್ಲಿ ವರದಿ ಮಾಡಿರುತ್ತಾರೆ. 


ಈ ಜಪ್ತಾಗಿರುವ ವಾಹನವನ್ನು ಅಬಕಾರಿ ಕಾಯ್ದೆಯಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾಹನ ಮಾಲೀಕರ ಹೆಸರು ಮತ್ತು ವಿಳಾಸ 
ಅವಶ್ಯಕವಾಗಿದ್ದು, ಸಾರಿಗೆ ಆಧಿಕಾರಿಗಳು, ಕೋಲಾರ ಅವರಿಂದ 'ಬಿ' ಎಕ್ಸ್‌ಟ್ರಾಕ್ಟ್‌ ವಹಿಯ ಪ್ರತಿಯನ್ನು ದೃಢೀಕರಿಸಿಕೊಂಡು ಪ್ರಕರಣದಲ್ಲಿ ಜಪ್ತು 
ಮಾಡಿರುವ ವಾಹನದ ನೋಂದಣಿ ಮಾಲೀಕರು ವಿ. ಮೌಲಾಖಾನ್‌ ಬಿನ್‌ ಹುಸ್ಮಾನ್‌ ಖಾನ್‌, ಕೂಡುಮಲೆ, ಮುಳಬಾಗಲು ತಾಲ್ಲೂಕು ಎಂದು 
ತಿಳಿದುಕೊಂಡು, ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43(ಬಿ)ರಡಿಯಲ್ಲಿ, ಈ ಪ್ರಾಧಿಕಾರದ ದಿನಾಂಕ: 28-01-2011ರ ಕಾರಣ ಕೇಳಿ 
ನೋಟೀಸ್‌ನಲ್ಲಿ ಅವರ ವಾಹನವನ್ನು ಅಬಕಾರಿ ಅಕ್ರಮ ಚಟುವಟಿಕೆಗಳಲ್ಲಿ ಉಪಯೋಗಿಸಿರುವುದಕ್ಕೆ ಸದರಿ ವಾಹನವನ್ನು ಏಕೆ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ತಿಳಿಸಿ, ಕಾರಣ ಕೇಳಿ ನೋಟೀಸ್‌ ತಲುಪಿದ ಒಂದು ವಾರದೊಳಗಾಗಿ ಅವರ ಸಮಜಾಯಿಸಿಯನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದ್ದ ಮೇರೆಗೆ ಸದರಿ ವಾಹನದ ನೋಂದಣಿ ಮಾಲೀಕರಾದ ವಿ. ಮೌಲಾಖಾನ್‌ ಅವರು ಅವರ ದಿನಾಂಕ: 09-02- 
2011ರ ಹೇಳಿಕೆಯಲ್ಲಿ ಅವರ ವಾಹನವನ್ನು ಎಂ.ಎಸ್‌.ಐ.ಎಲ್‌. ಡಿಪೋ ಅವರ ಅಬಕಾರಿ ನಿರೀಕ್ಷಕರಿಂದ ನೀಡಿದ ಪರವಾನಿಗೆ ಮೂಲಕ ಅವರ 
ವಾಹನದಲ್ಲಿ ಜಪ್ತು ಮಾಡಿರುವ ಮದ್ಯವನ್ನು ಸಾಗಣೆ ಮಾಡುತ್ತಿದ್ದು, ಅವರ ವಾಹನವನ್ನು ಯಾವುದೇ ಅಬಕಾರಿ ಅಕ್ರಮ ಚಟುವಟಿಕೆಗಳಿಗೆ 
ಉಪಯೋಗಿಸಿಲ್ಲವೆಂದು ತಿಳಿಸಿ, ಅವರ ವಾಹನದ ವಿರುದ್ಧ ಇರುವ ಮುಟ್ಟುಗೋಲು ನಡವಳಿಗಳನ್ನು ಮುಕ್ತಾಯ ಮಾಡಲು ಈ ಪ್ರಾಧಿಕಾರವನ್ನು 
ಕೋರಿಕೊಂಡಿರುತ್ತಾರೆ. ಅರ್ಜಿದಾರರ ದಿನಾಂಕ: 27-01-2011ರ ಮನವಿಯಲ್ಲಿ ಜಪ್ತು ಮಾಡಿರುವ ಅವರ ವಾಹನವನ್ನು ನಿರ್ಧಿಷ್ಟ ಷರತ್ತುಗಳಿಗೆ 
ಒಳಪಟ್ಟಂತೆ ಮದ್ಯಂತರ ಆದೇಶದ ಮೇರೆ ಕೋರಿಕೊಂಡಿರುವುದನ್ನು ಪರಿಗಣಿಸಿ ಈ ಪ್ರಾಧಿಕಾರದ ದಿನಾಂಕ: 25-03-2011 ಆದೇಶದ ಮೇರೆಗೆ 
ವಾಹನದ ಬಗ್ಗೆ ಮುಟ್ಟುಗೋಲು ನಡವಳಿಗಳನ್ನು ಕಾಯ್ದಿರಿಸಿಕೊಂಡು ವಾಹನದ ಇತ್ತೀಚಿನ ಮೌಲ್ಯ ರೂ. 33,500/- ಎಂದು ನಿರ್ಧರಿಸಿಕೊಂಡು 
ತಾತ್ಕಾಲಿಕವಾಗಿ ಅರ್ಜಿದಾರರ ವಶಕ್ಕೆ ನೀಡಲಾಗಿರುತ್ತದೆ. 


ಸದರಿ ಪ್ರಕರಣದ ಪತ್ತೆ ಅಧಿಕಾರಿ (Decting Officer) ಕಲ್ಯಾಣ್‌ಕುಮಾರ್‌, ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ತನಿಖೆ, ಕೋಲಾರ 
(ಪ್ರಸಕ್ತವಾಗಿ ಬೆಂಗಳೂರಿನ ಬಸವನಗುಡಿ, ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು), ಅವರಿಗೆ ಪ್ರಾಧಿಕಾರದ ಮುಂದೆ ಹಾಜರಾಗಿ ಅವರ 
ಹೇಳಿಕೆಗಳನ್ನು ತಿಳಿಸಲು ಹಲವಾರು ನೋಟೀಸುಗಳನ್ನು ನೀಡಿದ್ದರು. ಸದರಿ ಅಧಿಕಾರಿಗಳು ಈ ಪ್ರಾಧಿಕಾರದ ನೋಟೀಸ್‌ ಯಾವುದೇ ರೀತಿಯ 
ಉತ್ತರವನ್ನು ಸಲ್ಲಿಸದೇ ವಿಚಾರಣೆ ವೇಳೆಯಲ್ಲಿ ಗೈರು ಹಾಜರಾಗಿರುತ್ತಾರೆ. ಅವರು ಜವಾಬ್ದಾರಿತನದಿಂದ ಅಧಿಕಾರಿಯಾಗಿ ಸದರಿ ಪ್ರಕರಣದಲ್ಲಿ 
ನಡೆದುಕೊಂಡಿರುವುದಿಲ್ಲದ ಕಾರಣ ಮೇಲ್ಮನವಿ ನ್ಯಾಯಾಲಯದಲ್ಲಿ ಸದರಿ ಅಧಿಕಾರಿಗೆ ಕಾನೂನಿನಡಿಯಲ್ಲಿ ಸೂಕ್ತವಾಗಿ ದಂಡಿಸಲು ಈ ಪ್ರಾಧಿಕಾರವು 
ತೀರ್ಮಾನಿಸಿರುತ್ತದೆ. ಮತ್ತು ಪ್ರಕರಣದ ಇತರೆ ಪಂಚನಾಮೆ ಸಾಕ್ಷಿದಾರರು ಸಹ ಸದರಿ ಪ್ರಕರಣದ ವಿಚಾರಣಾ ವೇಳೆ ಪ್ರಾಧಿಕಾರಕ್ಕೆ ಗೈರು 


ಹಾಜರಾಗಿರುವುದರಿಂದ, ಈ ಪ್ರಾಧಿಕಾರವು ಅಸಾಯಕದಿಂದ ಸದರಿ ಪ್ರಕರಣದ ದಾಖಲೆಗಳಂತೆ ಈ ಕೆಳಗಿನಂತೆ ನಿರ್ಧರಿಸಲಾಗಿರುತ್ತೆ. 
ಈ ಪ್ರಕರಣದಲ್ಲಿ ನಿರ್ಧರಿಸಬೇಕಾದ ಅಂಶಗಳು ಈ ಕೆಳಗಿನಂತಿವೆ. 


1) ಟಾಟಾ ಸುಮೋ ವಾಹನ ಸಂಖ್ಯೆ: ಕೆಎ-01 ಎನ್‌-4186ರಲ್ಲಿ ಅಕ್ರಮವಾಗಿ 23 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 48 ಸೀಸೆಗಳಂತೆ ಒಟ್ಟು 1104 
ರಾಜಾ ವಿಸ್ಕಿ ಬಾಟಲುಗಳನ್ನು ದಿನಾಂಕ: 25-12-2010ರಂದು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಲಾಗಿದೆಯೆ ? ಹಾಗೂ ಈ ರೀತಿ 
ಸಾಗಿರುವ ಮುಖಾಂತರ ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳನ್ನು ಉಲ್ಲಂಘಸಲಾಗಿದೆಯೇ 2 


2) ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43(ಬಿ) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದೆಯೇ 9 
ಹಾಗೂ ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ 92 


3) ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲಿ ಅಥವಾ ಅವರ ಪ್ರತಿನಿಧಿಯಾಗಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ 
ಮದ್ಯದ ಬಾಟಲುಗಳನ್ನು ಸಾಗಿಸಲು ಶಾಮೀಲಾಗಿದ್ದಾರೆಯೇ 9% ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅಬಕಾರಿ 
ವಸ್ತುಗಳ ಸಾಗಾಣಿಕೆಗೆ ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ 
ಮುನ್ನೇಚ್ಚರಿಕೆ ತೆಗೆದುಕೊಂಡಿರುತ್ತಾರೆಯೇ 9 


4) ತೀರ್ಮಾನಕ್ಕೆ ಬರಬಹುದಾಗಿದೆ. 


ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ 
ನೀಡಲಾಗಿದೆ. 


1. ಒಂದನೇ ಅಂಶಕ್ಕೆ ಹೌದು ಎಂತಲೂ. 
2) ಎರಡನೇ ಅಂಶಕ್ಕೆ ಹೌದು ಎಂತಲೂ. 
3) ಮೂರನೇ ಅಂಶಕ್ಕೆ ಈ ಕೆಳಗಿನಂತೆ ವಿವರಿಸಿದೆ. 


ಅಂಶ-01:- ದಿನಾಂಕ: 24-12-2010ರಂದು ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಮತ್ತು ಸಿಬ್ಬಂದಿ, 
ಮುಳಬಾಗಲು ತಾಲ್ಲೂಕು ಗೂಕುಂಟೆ ರಸ್ತೆಯಲ್ಲಿ ಕಾಯುತ್ತಿರುವಾಗ ರಾತ್ರಿ ಸುಮಾರು 09-45 ಗಂಟೆಗೆ ಮುಳಬಾಗಲು ಟೌನ್‌ ಕಡೆಯಿಂದ ಒಂದು 
ವಾಹನವು ಬರುತ್ತಿದ್ದು, ಅನುಮಾನಾಸ್ಪದವಾಗಿ ಕೈಸನ್ನೆ ಮಾಡಿ ನಿಲ್ಲಿಸಲು ಪ್ರಯತ್ನಿಸಿದಾಗ ಸದರಿ ವಾಹನವನ್ನು ಅದರ ಚಾಲಕ ಸ್ಟಲ್ಪ ದೂರದಲ್ಲಿದ್ದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೩೫ 





ಪಂಪ್‌ ಹೌಸ್‌ ಮುಂಭಾಗ ರಸ್ತೆಯಲ್ಲಿ ನಿಲ್ಲಿಸಿ ಡೋರ್‌ ತೆಗೆದುಕೊಂಡು ಇಳಿದು ನೂಕಬಂಡೆಯ ಸಂದಿಗೊಂದಿಗಳಲ್ಲಿ ಓಡಿ 
ಹೋಗಿ ಪರಾರಿಯಾಗಿರುತ್ತಾನೆ. ಸದರಿ ವಾಹನವನ್ನು ಅಜಮಾಯಿಷಿ ಮಾಡಲಾಗಿ ಬಿಳಿ ಬಣ್ಣದ ಟಾಟಾ ಸುಮೋ ವಾಹನದ ನೋಂದಣಿ 
ಸಂಖ್ಯೆ ಕೆಎ-01 ಎನ್‌-4186 ಎಂಬುದಾಗಿ ತಿಳಿದು ಬಂದಿರುತ್ತದೆ. ನಂತರ ವಾಹನದೊಳಗಡೆ 23 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 48 ಸೀಸೆಗಳಂತೆ ಒಟ್ಟು 
1104 ರಾಜಾ ವಿಸ್ಕಿ ಬಾಟಲುಗಳಿರುವುದು ಕಂಡು ಬಂತು. ಅವುಗಳಲ್ಲಿ ತಲಾ ಒಂದರಂತೆ ಎಫ್‌.ಎಸ್‌.ಎಲ್‌. ಪರೀಕ್ಷೆಗೊಳಪಡಿಸಲು ಮಾದರಿ ತೆಗೆದು 
ಅದರ ಬಾಯಿಗೆ ಬಟ್ಟೆ ಸುತ್ತಿ ದಾರದಿಂದ ಹೊಲೆದು "ಕೆ' ಎಂಬ ಸೀಲಿನಿಂದ ಮೊಹರು ಮಾಡಲಾಯಿತು. ತದನಂತರ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ 
ವಾಹನ ಮತ್ತು ಮದ್ಯವನ್ನು ವಶಕ್ಕೆ ತೆಗೆದುಕೊಂಡು ಮೊಕದ್ದಮೆ ಸಂಖ್ಯೆ: 41/2010, ದಿನಾಂಕ: 25-12-2010ರಂತೆ ಪ್ರಕರಣ ದಾಖಲಿಸಲಾಗಿದೆ 
ಹಾಗೂ ಸ್ವತ್ತುಗಳನ್ನು ಮುಂದಿನ ತನಿಖೆಗೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ದಿನಾಂಕ: 03-01-2011ರಂದು ಅನುಮತಿ 
ಪಡೆದಿರುವ ಹಿನ್ನೆಲೆಯಲ್ಲಿ ಈ ಟಾಟಾ ಸುಮೋ ವಾಹನದಲ್ಲಿ ಮದ್ಯದ ಬಾಟಲುಗಳನ್ನು ಇರಿಸಿಕೊಂಡು ಅಕ್ರಮವಾಗಿ ಸಾಗಿಸಲು 
ಉಪಯೋಗಿಸಿರುವುದರಿ೦ದ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಮತ್ತು ನಿಯಮಗಳನ್ನು ಉಲ್ಲಂಘಸಿದ್ದಾರೆಂದು ನನ್ನ ಉತ್ತರವಾಗಿದೆ. 


7... ಅಂಶ-02 :-ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43(ಬಿ)ರಂತೆ, ವಾಹನದ ನೋಂದಣಿ ಮಾಲೀಕರಾದ ವಿ. ಮೌಲಾಖಾನ್‌ @ ಸಾಬ್‌ 
ರವರಿಗೆ ಈ ಪ್ರಾಧಿಕಾರದ ದಿನಾಂಕ: 03-01-2011ರ ಕಾರಣ ಕೇಳಿ ನೋಟೀಸ್‌ನಲ್ಲಿ ಅವರ ಟಾಟಾಸುಮೋ ವಾಹನವನ್ನು ಅಕ್ರಮವಾಗಿ ಮದ್ಯದ 
ಬಾಟಲುಗಳನ್ನು ಸಾಗಾಟಣೆ ಮಾಡಲು ಉಪಯೋಗಿಸಿಕೊಂಡು ಕರ್ನಾಟಕ ಅಬಕಾರಿ ಕಾಯಿದ್ದೆ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕೆ ಪ್ರಕರಣದಲ್ಲಿ 
ಜಪ್ತು ಮಾಡಿರುವ ಅವರ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣಕೇಳಲಾಗಿದ್ದು, ಅದಕ್ಕೆ ಅವರು ದಿನಾಂಕ: 
09-02-2011ರ ಸಮಜಾಯಿಸಿ ಪತ್ರದಲ್ಲಿ ಅವರ ವಾಹನವನ್ನು ಎಂ.ಎಸ್‌.ಐ.ಎಲ್‌. ಡಿಪೋ ಅವರ ಅಬಕಾರಿ ನಿರೀಕ್ಷಕರಿಂದ ನೀಡಿದ ಪರವಾನಿಗೆ 
ಮೂಲಕ ಅವರ ವಾಹನದಲ್ಲಿ ಜಪ್ತು ಮಾಡಿರುವ ಮದ್ಯವನ್ನು ಸಾಗಾಟಣೆ ಮಾಡುತ್ತಿದ್ದು, ಅವರ ವಾಹನವನ್ನು ಯಾವುದೇ ಅಬಕಾರಿ ಅಕ್ರಮ 
ಚಟುವಟಿಕೆಗಳಿಗೆ ಉಪಯೋಗಿಸಿಲ್ಲವೆಂದು ತಿಳಿಸಿ, ಅವರ ವಾಹನದ ಎರುದ್ಧ ಇರುವ ಮುಟ್ಟುಗೋಲು ನಡವಳಿಗಳನ್ನು ಮುಕ್ತಾಯ ಮಾಡಲು ಈ 
ಪ್ರಾಧಿಕಾರವನ್ನು ಕೋರಿಕೊಂಡಿರುತ್ತಾರೆ. 


ಆರ್‌.ಸಿ. ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಸೂಕ್ತವಾದ ಕಾಲಾವಕಾಶ ನೀಡಿದೆ ಎಂಬುದು ನನ್ನ ಉತ್ತರ. 


8... ಅಂಶ-03 :-ಅಲ್ಲದೇ, ವಾಹನ ಮಾಲೀಕರಾಗಲೀ, ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ, ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನಚ್ಚರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವಾನ್ವಿತ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಈ 
ಕೆಳಗಿನಂತೆ ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ 


The Hon'ble high Court of Karnataka Bangalore in the case of Ramesh N. Dixit V/s. State of Karnataka, 1987 92) 
Kar.L.j.Sh.N. 278:ILR 1985 Kar. 2571 held that “the owners required to show under sub-section (2) of section 
71-B is that he, his agent, if any and the person incharge of the vehicle (in this case the driver) each, had taken all 
reasonable and necessary precautions against the misusing of the vehicle and that this offence had been 
committed without the knowledge or connivance any of them. ಸಕಕ 
It is not merely enough if the truck owner says that his truck had been misused without his knowledge or 
connivance, but in addition he is bound to show that he had taken all reasonable and necessary precautions 
against such misuse”. 
9.  ಅಂಶ-04 : ಈ ಮೇಲಿನ ಅಂಶಗಳನ್ನು ಸೂಕ್ಷವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ವಾದವನ್ನು ಕೇಳಿ ಕೆಳಗಿನಂತೆ 
ಆದೇಶಿಸಲಾಗಿದೆ. 


ಆದೇಶ 


ಹೆಚ್‌.ಬಿ. ಬಾಲಗಂಗಾಧರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ ಕೋಲಾರ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 43(ಎ) ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ 43(ಬಿ) ಅಡಿ ಕಮ ಜರುಗಿಸಿದ ನಂತರ ಆರಕ್ಷಕ 
ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ರವರು ಪ್ರಮಾ.ವ. ಸಂಖ್ಯೆ: 41/2010, ದಿನಾಂಕ: 25-12-2010ರಲ್ಲಿ ಜಪ್ತು 
ಪಡಿಸಿರುವ ಟಾಟಾ ಸುಮೋ ಸಂಖ್ಯೆ: ಕೆಎ-01 ಎನ್‌ 4186ರ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 43(ಎ) (2) ಅಡಿಯಲ್ಲಿ 
ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಪ್ರಾಧಿಕಾರದ ದಿನಾಂಕ: 25-03-2011ರ ಮದ್ಯಂತರ ಆದೇಶದ ಮೇರೆಗೆ ಸದರಿ ವಾಹನದ ನೋಂದಣಿ ಮಾಲೀಕರಿಗೆ ತಾತ್ಕಾಲಿಕವಾಗಿ 
ಬಿಡುಗಡೆ ಮಾಡಿದ್ದು, ಆದೇಶವನ್ನು ರದ್ದುಪಡಿಸಲಾಗಿರುತ್ತೆ ಸದರಿ ಟಾಟಾ ಸುಮೋ ವಾಹನದ ಮಾಲೀಕರು, ವಾಹನವನ್ನು ಮದ್ಯಂತರವಾಗಿ ತಮ್ಮ ವಶಕ್ಕೆ 
ಪಡೆಯುವ ಸಮಯದಲ್ಲಿ ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ಬ್ಯಾಂಕ್‌ ಗ್ಯಾರಂಟಿ ರೂ. 33,500/- (ಮೂವತ್ತ್ನೂರು ಸಾವಿರದ ಐದು ನೂರು ರೂಪಾಯಿಗಳು ಮಾತ್ರ) 
ಸರ್ಕಾರಕ್ಕೆ ಇನ್‌ವೋಕ್‌ ಮಾಡಿಕೊಂಡು ಈ ಮೊತ್ತವನ್ನು ದಂಡ ಮತ್ತು ಮುಟ್ಟುಗೋಲು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸಲು ಆದೇಶಿಸಿದೆ. ಸದರಿ 
ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ನಷ್ಟ ಉಂಟಾಗದೇ ಇರುವುದರಿಂದ ಬ್ಯಾಂಕ್‌ ಗ್ಯಾರಂಟಿ ಮೊತ್ತವು ಸರ್ಕಾರಕ್ಕೆ ಜಮೆಯಾದ ನಂತರ ಪ್ರಕರಣದಲ್ಲಿ ಜಪ್ತು 
ಮಾಡಿರುವ ದ್ವಿಚಕ್ರ ವಾಹನವನ್ನು ಅರ್ಜಿದಾರರಿಗೆ ಹಸ್ತಾಂತರಿಸಲು ಆದೇಶಿಸಿದೆ. 

ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕ ಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿನಾಂಕ: 06-05-2013ರಂದು ನನ್ನ ಸಹಿ ಹಾಗೂ 
ಮೊಹರ್‌ನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿದ್ದೇನೆ. 

ಈ ಆದೇಶ ಹೊರಡಿಸಿದ 30 (ಮೂವತ್ರು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಹೆಚ್‌. ಬಿ. ಬಾಲಗಂಗಾಧರ, 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, 
ಕೋಲಾರ ಜಿಲ್ಲೆ, ಕೋಲಾರ 


೩೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಅನುಬಂಧ-1 
ಫಿರ್ಯಾದುದಾರ ಪರ ಮಂಡಿಸಲಾದ ದಾಖಲೆಗಳು 
ನಿಶಾನೆ ಪಿ-1 : ಪ್ರಮಾ. ವರದಿ ಪ್ರತಿ 
ನಿಶಾನೆ ಪಿ-2 : ಸ್ಪತ್ತಿನ ಪಟ್ಟಿ 
ನಿಶಾನೆ ಪಿ-3 : ಮಹಜರ್‌ ಪ್ರತಿ 
ನಿಶಾನೆ ಪಿ 4- ರಾಸಾಯನಿಕ ವಿಶ್ಲೇಷಣೆ ವರದಿ ಪ್ರತಿ 


ಅನುಬಂಧ-3 
ವಾಹನ ಮಾಲೀಕರು ಪರವಾಗಿ ಮಾಡಲಾದ ಸಾಕ್ಷಿದಾರರು - ಯಾರು ಇರುವುದಿಲ್ಲ 


ಅನುಬಂಧ-4 
ವಾಹನ ಮಾಲೀಕರು ಪರವಾಗಿ ಗುರುತಿಸಲಾದ ದಾಖಲೆಗಳು - ಆರ್‌.ಸಿ. ಪುಸ್ತಕದ ಪ್ರತಿ 


ಹೆಚ್‌. ಬಿ. ಬಾಲಗಂಗಾಧರ, 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, 
೧.೧. 2244 ಕೋಲಾರ ಜಿಲ್ಲೆ, ಕೋಲಾರ 


KARNATAKA ELECTRICITY REGULATORY COMMISSION BANGALORE 
Notification No: KERC/Regulations/F-40/Vol-6 Dated 30.08.2013 
275 Amendment to 
“Karnataka Electricity Regulatory Commission (Fees) Regulations, 2004” 
Preamble: 


Karnataka Electricity Regulatory Commission has been entrusted with various functions under the Electricity Act, 2003 
(Central Act 36 of 2003). Under section 86(1) (g) of the Act, the Commission has been empowered to levy fees for the purposes of the 
Act. For discharging its functions under the Act smoothly and efficiently, the Commission has specified the Karnataka Electricity 
Regulatory Commission (Fees) Regulations, 2004 which were notified in Part-3 of Gazette of Karnataka dated 21-10-2004 (Page nos. 
1869 to 1871) and came into force with effect from 21.10.2004. (The Commission had issued amendments to the Regulations with 
effect from 2nd April 2009 which were notified in Part-3 of Gazette of Karnataka dated 2" April 2009) 


In order to further amend the said Regulations the Commission had notified the draft of 2° Amendment to “Karnataka 
Electricity Regulatory Commission (Fees) Regulations, 2004” was notified in Part lll of Gazette No. 839 dated 14" June 2013. 
The Gazette notification was sent to the Stake holders and also placed on the Notice Board of the Commission and of the 011105 and 
also published through the Commission’s website www.kerc.org, inviting comments / objections to the proposed amendments on or 
before 22.07.2013. In response, the distribution Licensees viz, MESCOM, CESC, HESCOM, and GESCOM have furnished their 


comments. 


On consideration of the comments and in exercise of powers conferred on the Commission under the above provisions read 
with Section 181 of the Act, and all powers enabling it in that behalf, the Karnataka Electricity Regulatory Commission hereby makes the 


following amendments to the Regulations 
1 Short title and commencement 


(i) These Regulations may be called the “Karnataka Electricity Regulatory Commission (Fees) (Second Amendment) 
Regulations, 2013”. 


(ii) They shall come into force on the date of their publication in the Karnataka Government Gazette. 
(11) They shall extend to the whole of the State of Karnataka. 
2) Amendment to Clause 5: 
Fees for Applications/petitions,Annual Licence Fee etc. 


The words and figures appearing at Sl.No.2 and Sl. No.3 in the column 2 and column 3 of the table below shall be substituted by the 


words and figures indicated at column 4 and column 5 respectively: 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ನವೆಂಬರ್‌ ೭, ೨೦೧೩ 


೩೭೩೭ 








Sl. No. 
as in the earlier 
Notification 
dated; 27.9.2004 


Particulars as existing 


Fees as existing 


Particulars as amended 


Fees as amended 

















approval of Power 
Purchase / Power 
procurement in respect 
of: 

(i) Conventional fuel 
based plant 


(1) Non-conventional and 


renewable sources of 
energy including co- 
generation 





(i) Rs. 5,000/- per 
MW or part thereof 
of installed capacity 


(1) Rs. 5000/- per 
MW or part thereof 
of installed capacity 





of Power Purchase / Power 
procurement through 
agreements in respect of: 


(1) Conventional fuel based 
plant 


(ii) Non-conventional and 
renewable sources of 
energy including co- 


generation 


(1) Short Term/Medium 
Term/Long Term Power 
Purchases to be made 
through Competitive 
Bidding 





1 2 3 4 5 
2 Application for (a) Application for 
determination of tariff in determination of tariff in 
respect of Generating respect of Generating 
Companies Companies 
(i) Conventional fuel (i) Rs. 5000/- per (i) Conventional fuel based i) Rs. 5000/- per MW or 
based plant MW or part thereof plant part thereof 
of installed capacity 
(ii) Non-conventional and | (1) Rs. 1000/- per (11) Non-conventional and (1) Rs. 1000/- per MW or 
renewable sources of MW or part thereof renewable sources of part thereof subject to a 
energy including of installed capacity energy including co- minimum of Rs. 
co-generation subject to a generation 5000/- per application. 
minimum of 
Rs. 5000/- per 
application. 
(b) Application for Adoption | (b) Rs 50,000/- per 
of Tariff for Short application. 
Term/Medium Term/Long 
Term Power Purchases to 
be made through 
Competitive Bidding. 
3 Processing fee for Processing fee for approval 


(i) Rs. 5,000/- per MW or 
part thereof of contracted 
capacity 


(ii) Rs. 5,000/- per MW or 
part thereof of contracted 
capacity 


(iii) Rs 250/- per MW per 
Annum or part thereof of 
the contracted capacity. 








The Note;” In respect of SL No.2&3 above, fees shall be paid by the respective generating company” is deleted 





P.D. 122 
SC - 100 


By Order of the Commission, 
Secretary, 
Karnataka Electricity Regulatory Commission 


೩೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 





IN THE COURT OF 8TH ACMM MAGISTRATE COURT BANGALORE CITY. 


It is here by notified to the public that the Kalasipalya Police Station Bangalore City have seized the following vehicles and 
some vehicles are laying in the police station. Has Un-claimed so for. Hence the owners of the vehicles and may their claim one month 


from the date of the publication. 


Bangalore City. 


Dated: 


List of seized vehicles are laying in Kalasipalya Police Station which have been seized under Crime numbers, N.C.R. and C-Miss 


8TH ACMM MAGISTRATE COURT BANGALORE CITY. 







































































Numbers. 
ದ್ವಿ-ಚಕ್ರ ವಾಹನಗಳ ವಿವರ. 

ಕ್ರ | ಮೊ.ಸಂ.ಎನ್‌.ಸಿ.ಆರ್‌. | ಪಿ.ಎಫ್‌. | ವಾಹನದ ರಿಜಿಸ್ಟ್‌ರ್‌ ನಂ & ವಾಹನದ ಯ 

ಷ್‌ ಸಂಖ್ಯೆ ಟ್ಟ) ಎಸಕ ಚಾಸೀಸ್‌ ನಂ ಇಂಜಿನ್‌ ನಂ. 

1 ಎನ್‌.ಸಿ.ಆರ್‌. 100/13 94/13. ಕೆಎ-51-ಎಸ್‌-1597 MD634KE42D76019 0E4D82077456 
ಟಿ.ವಿ.ಎಸ್‌. ಅಪ್ಪಾಜೆ. 

2 | ಎನ್‌.ಸಿ.ಆರ್‌.135/2013 | 114/13 ಕೆಎ-05-ಇಪಿ-2827. [13308631589 N3308M657233 
ಟಿವಿಎಸ್‌ ಏಕ್ಟ್‌ರ್‌. 

3 | ಎನ್‌.ಸಿ.ಆರ್‌.135/2013 | 114/13 ಕೆಎ-01-ಇಕೆ-6542 04016023533 04D1SM88392 
ಹಿರೋಹೊಂಡಾ ಸ್ಲೆಂಡರ್‌ 

4 | ಎನ್‌.ಸಿ.ಆರ್‌.135/2013 | 114/13 ಕೆಎ-05-ಇಎಂ-6027. 03A21C226145 03A21M28874 
ಹಿರೋ ಹೊಂಡಾ 

5 | ಮೊ.ಸಂ. 202/09 207/09 ಕೆಎ-04-ಇಎಪ್‌-1880 ನಂಬರ್‌ ನಂಬರ್‌ ಸರಿಯಾಗಿ 
ಹೋಂಡಾ ಆಕ್ಷೀವಾ ಸರಿಯಾಗಿರುವುದಿಲ್ಲ ಕಾಣುವುದಿಲ್ಲಾ. 

6 | ಮೊ.ಸಂ. 176/0 57/10 ಕೆಎ-05-ಇಡಿ-9400 ೧009೯333008 PLO0O9M329828 

7 | ಮೊ.ಸಂ. 254/0 86/10 ಕೆಎ-03-ಡಬ್ಲ್ಯೂ-3621 300014851 30೬015140 
ಕವಾಜಕಿ ಬಜಾಜ್‌ 

8 | ಮೊ.ಸಂ. 96/09 46/09 ಸಿ.ಆರ್‌.ಜೆ-280.ಆರ್‌ಎಕ್ಸ್‌-ಯಮಹಾ ILl-111528 ILl-111528. 

9 | ಮೊ.ಸಂ. 295/09 150/09 ನಂಬರ್‌ ಇರುವುದಿಲ್ಲಾ. MD-6250F- DF-4E5110972 
ಟಿ.ವಿ.ಎಸ್‌.ವಿಕ್ಟರ್‌. 455205747 

10 | ಎನ್‌ಸಿಆರ್‌24/13 58/13 ಕೆಎ-03-ಇಎಕ್ಸ್‌-2850 MD2DHDHZZ DHGBANE02493 

ಸೀಮಿಸ್‌ 88/13. ಬಜಾಜ್‌ ಪಲ್ಡ್‌ರ್‌. ೦೯655510 

11 | ಎನ್‌.ಸಿ.ಆರ್‌. 26/13 61/13 ಕೆಎ-02-ಹೆಚ್‌ಎ-4407. ಸರಿಯಾಗಿ ಕಾಣುವುದಿಲ್ಲ ಸರಿಯಾಗಿ 

ಬಜಾಜ್‌ ಪಲ್ಸ್‌ರ್‌ ಕಾಣುವುದಿಲ್ಲ 
ಸ್ಯಾಪ್‌ ವಾಹನಗಳ ವಿವರ. ಸದರಿ ವಾಹನಗಳು ಸುಮಾರು 10 ವರ್ಷಗಳ ಹಿಂದಿನವುಗಳಾಗಿದ್ದು, ಎಲ್ಲಾ ವಾಹನಗಳು ತುಕ್ಕು ಹಿಡಿದಿರುತ್ತವೆ. 

12 ಕೆಎ-09-ಆಇಡಿ-5380 ಬಜಾಜ್‌ ಪಲ್ಡ್‌ರ್‌. NIL NIL 

13 ಸಿ.ಆರ್‌.ಡಬ್ಲೂ-4324 ಕೆನೆಟಿಕ್‌ ಜೂಮ್‌. NIL NIL 

14 ಸಿ.ಕೆ.ಪಿ-7913 ಬಜಾಜ್‌ ಚೇತಕ್‌. NIL NIL 

15 ಸಿ.ಕೆ.ಪಿ.-1423 ಬಜಾಜ್‌ ಚೇತಕ್‌. NIL NIL 

16 ಸಿಎನ್‌ ಎಂ-8740 ಬಜಾಜ್‌ ಚೇತಕ್‌. NIL NIL 

17 ಸಿಕೆಎಂ-6684 ಬಜಾಜ್‌ ಚೇತಕ್‌ NIL NIL 

18 ಸಿಕೆಪಿ-7918 ಬಜಾಜ್‌ ಚೇತಕ್‌. NIL NIL 



























































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೩೯ 
ತ್ರಿ-ಚಕ್ರ ಆಟೋರಿಕ್ಷಾ ವಾಹನಗಳ ವಿವರ. 
ಕ | ಮೊ.ಸಂ.ಎನ್‌.ಸಿ.ಆರ್‌. | ಪಿ.ಎಫ್‌. ಮ ಹ ಇಂಜಿನ್‌ ES 
ಸಂ ಸಂಖ್ಯೆ. ನಂ. ಚಿ ನಂ. 
1 ಎನ್‌.ಸಿ.ಆರ್‌. 113/13 ಕೆಎ-01-ಎ-9624 ಸರಿಯಾಗಿರುವುದಿಲ್ಲಾ. ಇರುವುದಿಲ್ಲಾ 
134/13 ಆಟೋ ರಿಕ್ಷಾ 
2 |ಮೊ.ಸಂ. 23/09 ಕೆಎ-02-ಬಿ-4435 ಸರಿಯಾಗಿಕಾಣುವುದಿಲ್ಲಾ ಇರುವುದಿಲ್ಲಾ 
20/09 ಆಟೋರಿಕ್ಷಾ 
3 ಮೊ.ಸಂ. 26/11 ಕೆಎ-02-3980 ಸರಿಯಾಗಿಕಾಣವುದಿಲ್ಲಾ ಇರುವುದಿಲ್ಲಾ 
64/1 ಆಟೋರಿಕ್ಷಾ 
4 — 199/06 | ಕೆಎ-02-7534 ಸರಿಯಾಗಿಕಾಣವುದಿಲ್ಲಾ ಇರುವುದಿಲ್ಲಾ 
ಆಟೋ ರಿಕ್ಷಾ 
5 ಮೊ.ಸಂ. 60/09 |ಕೆಎ-02-ಬಿ-3434 ಸರಿಯಾಗಿಕಾಣವುದಿಲ್ಲಾ ಇರುವುದಿಲ್ಲಾ 
96/09 ಆಟೋರಿಕ್ಷಾ 
ಗೂಡ್ಸ್‌ ಆಟೋರಿಕ್ಷಾ ಗಳು. 
6 | ಎನ್‌.ಸಿ.ಆರ್‌. 112/3 | ಗೂಡ್ಸ್‌ ಆಟೋರಿಕ್ಷಾ ಸರಿಯಾಗಿಕಾಣವುದಿಲ್ಲಾ ಇರುವುದಿಲ್ಲಾ 
133/13 ಕೆಎ-41-7892 
7 | ಎನ್‌.ಸಿ.ಆರ್‌. 113/13 ಗೂಡ್ಸ್‌ ಆಟೋರಿಕ್ಷಾ ಸರಿಯಾಗಿಕಾಣವುದಿಲ್ಲಾ ಇರುವುದಿಲ್ಲಾ 
134/13 ಸಿಎಎ-4033 
ನಾಲ್ಕು-ಚಕ್ರದ ವಾಹನಗಳ ವಿವರ. 
[a 9 9 ಕ್‌ ಕ್‌ 
ಪ ಗ ಸ i ಕಾ ಸುತ್ತು ಚಾಸೀಸ್‌ ನಂ ಇಂಜಿನ್‌ ನಂ. ಷರಾ 
1 ಎನ್‌.ಸಿ.ಆರ್‌. 112/13 ಕೆಎ-05-ಡಿ-9899 PTNOXS6FF016326 ಇಂಜಿನ್‌ ಇರುವುದಿಲ್ಲ. 
133/13 ಹೋರ್ಡ್‌ ಐಕಾನ್‌. 
2 | ಎನ್‌.ಸಿ.ಆರ್‌. 112/13 | ನಂಬರ್‌ ಫ್ಲೇಟ್‌ ಇರುವುದಿಲ್ಲಾ. MA3EE41500231355. | ಇಂಜಿನ್‌ ಇರುವುದಿಲ್ಲ 
133/3 ಎಸ್ಟೀಮ್‌ ಕಾರ್‌. 
3 | ಎನ್‌.ಸಿ.ಆರ್‌. 133/3 | 112/3 | ಎ೦ವೈಎನ್‌-717 ಫಿಯಟ್‌ ಕಾರ್‌. ಚಾಸೀಸ್‌ ನಂಬರ್‌ ಇಂಜಿನ್‌ ಇರುವುದಿಲ್ಲಾ 
ಕಾಣುತ್ತಿಲ್ಲ 
4 | ಎನ್‌.ಸಿ.ಆರ್‌. 112/13 | ನಂಬರ್‌ ಫ್ಲೇಟ್‌ ಇರುವುದಿಲ್ಲಾ PTNOXS61016B26 ಇಂಜಿನ್‌ ಇರುವುದಿಲ್ಲಾ 
133/13 ಹೋರ್ಡ್‌ ಐಕಾನ್‌ 
5 | ಎನ್‌.ಸಿ.ಆರ್‌. 112/13 ನಂಭರ್‌ ಪ್ಲೇಟ್‌ ಇರುವುದಿಲ್ಲ 600134BUZP29518 ಇಂಜಿನ್‌ ಇರುವುದಿಲ್ಲ 
133/13 ಟಾಟಾ ಇಂಡಿಕಾ 
6 | ಎನ್‌.ಸಿ.ಆರ್‌. 112/13 | ನಂಬರ್‌ ಫ್ಲೇಟ್‌ ಇರುವುದಿಲ್ಲ MA3EBD1S00114575 | ಇಂಜಿನ್‌ ಇರುವುದಿಲ್ಲ 
133/13 ಎಸ್ಟೀಮ್‌ ಕಾರ್‌. 
7 | ಎನ್‌.ಸಿ.ಆರ್‌. 112/13 ಕೆಎ-26-ಎಂ-2772 6400142GUZP88689 ಇಂಜಿನ್‌ ಇರುವುದಿಲ್ಲ 
133/13 ಟಾಟಾ ಇಂಡಿಕಾ 
8 | ಸೀಮಿಸ್‌ ನಂ. 113/13 ಎಪಿಬಿ-8027 ULL901106 DD388 
134/3 ನಿಸಾನ್‌ ಕಾರ್‌. 
9 | ಸೀಮಿಸ್‌ ನಂ. 113/13 | ನಂಬರ್‌ ಫ್ಲೇಟ್‌ ಇರುವುದಿಲ್ಲ ಚಾಸೀಸ್‌ ನಂಬರ್‌ | ಇಂಜಿನ್‌ ಇರುವುದಿಲ್ಲ 
134/13 ಮಾರುತಿ ಓಮ್ನಿ. ಇರುವುದಿಲ್ಲ 
10 | ಸೀಮಿಸ್‌ ನಂ. 113/13 | ನಂಬರ್‌ ಫ್ಲೇಟ್‌ ಇರುವುದಿಲ್ಲ ಚಾಸೀಸ್‌ ನಂಬರ್‌ | ಇಂಜಿನ್‌ ಇರುವುದಿಲ್ಲ 
134/13 ಮಾರುತಿ ಓಮ್ನಿ. ಇರುವುದಿಲ್ಲ 
11 | ಮೊ.ಸಂ. 212/07 | ಕೆಎ-02-ಎನ್‌-7632 SB308N860456 F8BN1271681 
181/04 ಮಾರುತಿ-800. 
12 | ಮೊ.ಸಂ. 16/1 ಕೆಎ-04-ಬಿ-4417 ಚಾಸೀಸ್‌ ನಂಬರ್‌ | ಇಂಜಿನ್‌ ನಂಬರ್‌ 
42/1 ಟೊಯೋಟೋ ಕ್ವಾಲೀಸ್‌ ಸರಿಯಾಗಿ ಕಾಣುವುದಿಲ್ಲಾ | ಸರಿಯಾಗಿ ಕಾಣುವುದಿಲ್ಲ 
PR.2311 8TH ACMM MAGISTRATE COURT BANGALORE CITY. 
























































೩೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
VTH ADDL.CHIEF METROPOLITAN MAGISTRATE BANGALORE. 
ಹುಳಿಮಾವು ಹೊಲೀಸ್‌ ಠಾಣೆಯಲ್ಲಿ ವಾರಸುದಾರರಿಲ್ಲದ 46 ವಿವಿಧ ಮಾದರಿಯ ವಾಹನಗಳನ್ನು ಅಮಾನತ್ತು ಪಡಿಸಿಕೊಂಡಿರುವ ವಾಹನಗಳ 
ವಿವರಗಳು. 
SL 
no | CRNO&SEC PFNO VEHICLE REG NO ENG NO CHNO 
01 | CRNO-242/07 128/07 | ONE HERO HONDA ENGNO-06K08177989 CHNO-06K09C04579, 
U/S 98 KPACT PASSION M/C NO NUMBER, 
BLUE COLOUR, 
02 | CRNO-242/07 129/07 | ONE RX-100 YAMAHA M/C | ENGNO-02472542591 | CHNO-145228553, 
U/S 98 KPACT NOTN-28-U-1337, BLOCK 
COLOUR, 
03 | CRNO-67/09 50/09 | ONE BAJAJ PULSAR M/C ENGNO-DHGBNB-95495 | CHNO- 
U/S399-402 IPC NO- KA-51-J-5365, BLOCK MD2DHDHZZNCB-58167 
COLOUR 
04 | CRNO-149/09 91/09 | ONE BAJAJ PULSAR M/C ENGNO-DHGRE-80974 | CHNO-MD2DAZLR1I- 
U/S 379170 ITOM | NO- NUMBER, BLOCK 79887 
NO-2 COLOUR 
05 | ೦೧... 1೦-196/09 ONE BAJAJ PULSAR M/C ENGNO-DHGBPC-84140 | CHNO-MD2DHD 
U/S 37910 128/09 | NO- NUMBER BLOCK HZZPCC-85951 
COLOUR, 
06 | C:MISSNO- 369/09 | 104/09 | ONE BAJAJ PULSAR M/C ENGNO-DHGBNB-86303 | CHNO-MD2DH 
NO- KA-0-EB-648 BLOCK DHZZNCE- 
COLOUR, 
07 | CRNO-132/10 46/10 | ONE BAJAJ PULSAR M/C ENGNO—DHGBNH- CHNO-- 
U/S 384 IPC NO- KA-05-HF-9204 BLOCK, | 62251 MD2DHDHZZNCH-24032 
COLOUR, 
08 | CANO-132/10 48/10 | ONE BAJAJ PULSAR M/C ENGNO--DHGBSL-1L505 | CHNO- 
U/S 384 IPC ITOM | NO- KA-02-HG-7054 BLOCK MD2DHDHZZSCL-23529 
NO-3 COLOUR 
09 | CRNO-132/10 48/10 | ONE BAJAJ PULSAR M/C ENGNO-DHGBPF-47989 | CHNO- 
U/S 384 IPC ITOM | NO- KA-03-EF-2338 RED, MD2DHDHZZPCF-08783 
NO-4 COLOUR 
10 | CRNO-132/10 U/S | 50/10 | ONE BAJAJ CT-100 M/C ENGNO-DFMBHK19009 | CHNO- 
384 IPC ITOM | NO- KA-51-J-3738 ILVER, MD2DDDUZZNCUC- 
NO-2 COLOUR, 09890 
11 | CANO-132/10 U/S | 51/10 | ONETVSVICTOR MIC ENGNO-QFLE71582953 | CHNO-- 
384 IPC NO-KA-51-L-4520 BLOCK, MD625AF1571E63638 
COLOUR, 
12 | CRNO-266/10 U/S | 106/10 | ONE BAJAJ PLATINAM ENGNO--DVMBRJ-81958 | CHNO-- 
379 IPC M/CNO-KA-51-M-5050 MD2DDDZZZPWJ-52572 
SILVER, COLOUR, 
13 | CANO-266/10 U/S | 107/10 | ONE BAJAJ PULSAR M/C ENGNO--DHGBRC-19008 | CHNO-- 
379 IPC NO-KA-51-R-8133 BLACK, MD2DHDHZZRCL-18646 
COLOUR 
14 | CRNO-419/10 U/S | 157/10 | ONE YAMAHA RX-135M/C ENGNO--N3303M464533 | CHNO--N3303F462094 
41CL(d) 102 Crpic | Tom | NO- KA-04-L-5787 BLACK, 
೧//379 IPC NO-41 COLOUR 
15 | CRNO-419/10 157/10 | ONE TVS MAX-1001-M/C ENGNO—0B1H41087438 | CHNO—MD623AB- 
U/S41CL(d) 102 | IToM NO-KA-05-ET-2032 BLACK 1741H8732 
Crpic RIN379 IPC | No3 COLOUR, 
16 | CRNO-419/10 157/10 | ONE TVS SUZUKI-M/C ENGNO--1812M-204121 | CHNO—1812-F-197794 
U/S41 CL(d) 102 | ॥70// | NO-CMM-1058 
Crpic RIW379 IPC | No-4 RED,COLOUR, 













































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೪೧ 
5. 
೫೦ CRNO & SEC PFNO VEHICLE REG NO ENG NO CHNO 
17 | CRNO-320/11 162/11 ONE HEROHONDA CD- ENGNO—98J10E-05266 CHNO— 98J10F-04156 
U/S 379 IPC 100M/C NO-KA-05-Y-5536 
BLOCK ,COLOUR,, 
18 | CRNO-320/11 164/11 ONE TVS SCOOTY 5/0 ENGNO—K01EM55986 | CHNO—--- 
U/S 379 IPC ITOM NO- KA-03-EL-9020 
NO-2 RED , COLOUR,, 
19 | CRNO-320/11 165/11 ONE HEROHONDA CD- ENGNO—G10E483139 | CHNO— G10F458584 
U/S 379 IPC 100M/C NO-KA-05-H-3275 
BLOCK , COLOUR, 
20 CR NO-320/11 166/11 ONE TVS APACHE M/C ENGNO—OE4E72000769 | CHNO— 
U/S 379 IPC ITOM NO- KA-51-S-2802 MD634KE447LE-01797 
NO-1 RED ,COLOUR,, 
21 CR NO-320/11 166/11 ONE BAJAJ PULSAR M/C ENGNO—DHGBNE- CHNO— 
U/S 379 IPC ITOM NO- KA-03-EX-927 RED 72906 MD2DHDHZZNCE-34891 
NO-2 \COLOUR,, 
22 CR NO-320/11 167/11 ONE BAJAJ DISCOVERY ENGNO—DSGBNJ-23241 | CHNO— 
U/S 379 IPC 7೦1% M/C NO- KA-51-K-4886 RED MD2DSDSZZNCJ-4071 
NO-1 ‘COLOUR 
23 | CRNO-320/11 167/11 ONE HERO HONDA ENGNO—06J15M-22696 | CHNO— 06J16C-09541 
U/S 379 IPC ITOM SPLENDOR M/C 
NO-2 NO- KA-41-H-3520 
BLOCK ,COLOUR 
24 | CRNO-320/11 168/11 ONE TVS APACHE M/C ENGNO—0E4C82073496 | CHNO— 
U/S 379 IPC ITOM NO-TN-24-U-5339 CEMENT & MD630KE4582075080 
೦-1 BLOCK COLOUR 
25 CR NO-320/11 168/11 ONE BAJAJ CT-100 M/C ENGNO—DUMBLG- CHNO— DUFBLG49044 
U/S 379 IPC ITOM NO-KA-02-BN-7396 BLUE 36754 
NO-2 COLOUR 
26 CR NO-320/11 169/11 ONE TVS APACHE M/C ENGNO—OE4F72002047 | CHNO— 
U/S 379 IPC ITOM NO-TN-23-AD-4811 BLOCK MD634KE4472F01878 
NO-2 COLOUR 
FOUR WEELER 
27 CR NO-335/08 127/08 ONE SWARAZ MAZDA ENGNO-14031ASI229881 | CHNO-14ECJ1237333 
U/S4,5,8.9COWSS CANTER LORRY 
LTCHER ACT, NO-KA-12-7272, GREEN 
R/IW379 IPC COLOUR 
28 CRNO-149/09 91/09 ONE TATA SUMO VICTA ENGNO-TAMPERED CHNO-TAMPERED 
U/S 3791೧0 [TOM CAR NO- AP-16-L-1627, 
NO-1 WHITE COLOUR 
29 CRNO-08/10 09/10 ONE TATA INDICA CAR ENGNO-0TZP-3131 CHNO-600181KSZPE- 
U/S 379 IPC NO-AP-26-Y-3430 SILVER 5858 
COLOUR, 
30 | CRNO-08/10 10/10 ONE BOLERO JEEP ENGNO- TAMPERED CHNO-TAMPERED 


U/S 379IPC 


NO-NUMBER-FOR REGN, 
CEMENT COLOUR, 





31 CR NO-08/10 
U/S 379 IPC 











11/10 





ONE MARUTI-800 CAR 
NO- TN-01-C-8743, WHITE 
COLOUR, 





ENGNO- 609469 





CHNO-433288 



















































































೩೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
SL 
i CRNO & SEC PFNO VEHICLE REG NO ENG NO CHNO 
32 | CRNO-08/10 13/10 ONE TATA INDICA CAR ENGNO- TAMPERED CHNO-TAMPERED 
U/S 379 IPC NO- TN-32-C-3247, LIGHT 
GREEN COLOUR, 
33 | CRNO-08/10 19/10 ONE SANTRO CAR ENGNO- TAMPERED CHNO-TAMPERED 
U/S 379 IPC NO-TN-09-AV-2806, 
LIGHTGREENCOLOUR, 
34 | CRNO-08/10 U/S | 20/10 ONE SCORPIO CAR ENGNO- TAMPERED CHNO-TAMPERED 
379 IPC NO- TN-49-P-3429, 
CEMENT COLOUR, 
35 | CRNO-08/10 U/S | 21/10 ONE TAVERA CAR ENGNO- TAMPERED CHNO-TAMPERED 
379 IPC NO- TN-09-AV-3148, 
SILVER COLOUR, 
36 | CRNO-21/10 53/10 ONE VERNA CAR ENGNO- TAMPERED CHNO-TAMPERED 
U/S 379 IPC NO- TN-01-M-63, BLACK 
COLOUR 
37 | CRNO-21/10 55/10 ONE TATA INDICA CAR ENGNO- TAMPERED CHNO-TAMPERED 
U/S 379 IPC NO- TN-57-W-7503 
WHITE, COLOUR 
38 | CRNO-21/10 56/10 ONE TATA INDICA CAR ENGNO- TAMPERED CHNO-TAMPERED 
U/S 379 IPC NO- TN-30-134 SILVER, 
COLOUR, 
39 | CRNO-21/10 57/10 ONE SCORPIO CAR ENGNO- BS64D23214 CHNO-AITB2BSL- 
U/S 379 IPC NO- TN-45-AC-5270 RED, 62073212 
COLOUR 
40 | CRNO-21/10 59/10 ONE TIPPER LORRY ENGNO- CHNO-DWR222043 
U/S 379 IPC NO- TN-04-M-9549 DEF475F1137142 
YELLOW,COLOUR 
41 | CRNO-168/10 3/2011 | ONE QUALIS CAR ENGNO--2L-9788035 CHNO--LF50108 0877 
U/S 379 IPC NO- TN-24-B-3117 
SILVER, COLOUR, 
42 | CRNO-168/10 7/2011 | ONE TATA INDICA CAR ENGNO- TAMPERED CHNO-TAMPERED 
U/S 379 IPC ITOM NO- TN-29-R-5059 SILVER, 
NO-1 COLOUR, 
43 | CRNO-168/10 7/2011 | ONE TATA INDIGO CAR ENGNO- TAMPERED CHNO-TAMPERED 
U/S 379 IPC ITOM NO- TN-24-P-6456 
NO-2 SILVER, COLOUR, 
44 | CRNO-168/10 8/2011 | ONE QUALISE CAR ENGNO- 229772928 CHNO-LF501070851 
U/S 379 IPC ITOM NO- TN-29-T-3507 
NO-2 GOLDEN, COLOUR, 
45 | CRNO-168/10 9/2011 | ONE TAVERA CAR ENGNO- 31522086 CHNO-MA6AB6G765HJ- 
U/S 379 IPC ITOM NO- TN-24-AC-9976 SILVER, 21757 
NO-2 COLOUR, 
46 | CRNO-320/11 157/11 | ONE TATA SUMO CAR NO- | ENGNO- TAMPERED | CHNO-TAMPERED 
U/S 379 IPC TN-29-AD-8146 
WHITE, COLOUR, 
PR.2312 VTH ADDL.CHIEF METROPOLITAN MAGISTRATE BANGALORE. 


sc.20 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


೩೭೪೩ 





one month from the date of this publication 


IN THE COURT OF 1°" M.M.TRAFFIC, MAYOHALL, BANGALORE CITY 


It is hereby notified to the public that the Shivajinagar police station Bangalore city have the following vehicles as unclaimed 
and such vehicles are lying in the police station as unclaimed so far. Hence the owners of the properties & vehicles may put their claim 


By order of the court 
Range gowda 










































































Bangalore shiristedar 

Dated : 1° MMTC Court mayohall Bangalore 

SL Cr No & Sec | PF No Item VEHICLE MAKE REGISTRATION NO ENG NO CHASES NO 

NO No 

01 159/13 u/s 55/13 1 HONDA ETERNO GJ-01-BO-4790 KF0O7E0083918 NIL 
75 KP Act 

02 159/13 u/s 55/13 2 KENITIC BOSS KA-17 R-5270 E A51001777 EA51004511 
75 KP Act 

03 159/13 u/s 55/13 3 BAJAJ PALSUR KA-04-EC-7570 DJGBJIC11810 DJVBJB11836 
75 KP Act 

04 159/13 u/s 55/13 4 BAJAJ PALSUR KA-03 KW-9408 DHGBBNE60734 MD2DHDHZZ 
75 KP Act NCE22841 

05 159/13 u/s 55/13 5 YAMAHA RX-100 TCE-6984 11030617 1C1030617 
75 KP Act 

06 159/13 u/s 55/13 6 TVS SUZUKI AP-04-3171 NIL 1010F277470 
75 KP Act AX100R 

07 159/13 u/s 55/13 7 SUZUKI KA-02-W-1741 U1803MO4293 U1803F995890 
75 KP Act 

08 159/13 u/s 55/13 8 KINETIE HONDA DX | KA-01Q 4931 P08886067 881130NIE0G 
75 KP Act 

09 159/13 u/s 55/13 9 BAJAJ SUPAR KA-04-H-1417 (10500093372 FO5CY106385 
75 KP Act 

10 159/13 u/s 55/13 10 DIO KA-05-H-7593 JFIIF40722719 ME4JF118LA 
75 KP Act 8072674 

11 160/13 u/s 56/13 1 BAJAJ PALSUR KA 05- EZ-6360 DHGBMM20803 MD2DHDHZZ 
75 KP Act MCM83624 

12 160/13 u/s 56/13 2 HERO HONDA KA-05-EU-4888 04LI5MI5760 04L16C15763 
75 KP Act SPLENDER 

13 160/13 u/s 56/13 3 BAJAJ CHETAK KA-05 Y-459 35MBEC99627 06೯8೯065849 
75 ಓಗಿ ಗಿಂ| 

14 160/13 u/s 56/13 4 BAJAJ CLASSIC KA-04 R-4683 35E96H99100 35096876933 
75 ಓಗಿ ಗಿಂ| 

15 160/13 u/s 56/13 5 BAJAJ DISCOVER KL-10-V-7818 DSGBMA67485 DSVBMA67412 
75 KP Act 

16 160/13 u/s 56/13 6 TVS VICTOR GL KA-21-H-9007 OFIB41159324 MD625AFIX 
75 KP Act 41807391 

17 160/13 u/s 56/13 7 HONDA CBL KA-03EH 4217 016411/01770 01646001213 
75 ಓಗಿ Act 

18 160/13 u/s 56/13 8 BAJAJ PALSUR KA-07-EL-9143 DHGBMC69199 DHVBMC70308 
75 KP Act 

19 160/13 u/s 56/13 9 BAJAJ KB100 CKH-49 30E050619 30C050066 
75 KP Act 

20 160/13 u/s 56/13 10 BAJAJ CHETAK CAU-7764 06864502 ಸಂ | —————- 
75 KP Act 

21 161/13 u/s 57/13 1 KINETIC STYLE KA03-Y-7237 99530002599 AM30012043 
75 KP Act 

22 161/13 u/s 57/13 2 TVS VICTOR KA51-E-2204 OF1K51455452 MD625AF1551 
75 KP Act K71971 





























೩೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
















































































SL Cr No & Sec | PFNo Item VEHICLE MAKE REGISTRATION NO ENG NO CHASES NO 

NO No 

23 161/13 u/s 57/13 3 TVS SUZIKI TN 01 P-9318 1904M330022 1904F281152 
75KPAct 

24 161/13 u/s 57/13 4 TVS MAX 100 KA-03 EH-2650 C9301M507292 9301F451443 
75KPAct 

25 161/13 u/s 57/13 5 HONDA ACTIVA KA-03-EF-7058 JFO8E-0086787 ME4JFO85G 
75KP Act 28084510 

26 161/13 u/s 57/13 6 KINETIC HONDA ZX | KA-03-EA-5274 064143NIE-SD Nill 
75KPAct 

27 161/13 u/s 57/13 7 KINETIC HONDA DX | KA 05-R-653 580104NIE-MA NILL 
75 ಓನಿ Act 

28 161/13 u/s 57/13 8 TVS XL SUPER KA03EL 8909 0D1A41073843 MD621BD1041 
75KP Act A33063 

29 161/13 u/s 57/13 9 BAJAJ DISCOVER KA-03 JNGBRC84634 MD2 5೫77 
75KP Act HC-5573 RCC58321 

30 161/13 u/s 57/13 10 HERO HONDA KA05-EG-8171 01K18M11715 01K20C13456 
75KPAct SPLENDER 

31 163/13 u/s 58/13 1 TVS-XL50 KA04-EB-4533 NILL A110F637447 
75 ಓನಿ Act 

32 163/13 u/s 58/13 2 HONDA ACTIVA NILL JC44E1694735 ME4JC448 
75KPAct KB6561161 

33 163/13 u/s 58/13 4 KINETIC HONDA KA-01-J-3361 421816NIE-TE NILL 
75KPAct 

34 163/13 u/s 58/13 5 BAJAJ-DISCOVER KA-02-HC-2704 DSGBNF80206 MD2DSDSZZ 
75KP Act NCF00554 

35 163/13 u/s 58/13 6 KINETIC HNDA KA-01-S-5168 188466NIE-TE NILL 
75KPAct 

36 163/13 u/s 58/13 7. BAJAJ PULSAR KA-04-ES-1094 DHGBNF01772 MD2DHDHZ 
75KPAct ZNOF65112 

Bangalore By order of the court 

Dated : Range gowda 

shiristedar 
PR.2304 1° MMTC Court mayohall Bangalore 


ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಕೋಲಾರ ಜಿಲ್ಲೆ, ಕೋಲಾರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು ಃ ಬಾಲಗಂಗಾಧರ ಹೆಚ್‌.ಬಿ.ಅಬಕಾರಿ ಉಪ ಆಯುಕ್ತರು,ಕೋಲಾರ ಜಿಲ್ಲೆ, ಕೋಲಾರ. 
ಪ್ರಕರಣದ ಸಂಖ್ಯೆ: ಇಎಕ್ಸ್‌ಆ/8/ಪೊಲೀಸ್‌/43/2010-11 ದಿನಾಂಕಃ 15-05-2013. 
ಫಿರ್ಯಾದುದಾರರು $ ಆರಕ್ಷಕ ನಿರೀಕ್ಷಕರು, 


ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೆ.ಜಿ.ಎಫ್‌. 


ಅರ್ಜಿದಾರರು $ 1 ಚಂದ್ರಾರೆಡ್ಡಿ ಬಿನ್‌ ಮುನಿವೆಂಕಟರೆಡ್ಡಿ 
ಮಾಗೊಂದಿ ಗ್ರಾಮ,ಬಂಗಾರಪೇಟೆ ತಾಲ್ಲೂಕು. 
2 ಮುರಳಿ, ಬಾಲಾಜಿ ವೈನ್ಸ್‌ ಲೀಜ್‌ ಮಾಲೀಕರು, ಬಂಗಾರಪೇಟೆ ತಾಲ್ಲೂಕು. 

ಪ್ರಸ್ತಾವನೆಃ- 

ದಿನಾಂಕಃ 24-12-2010 ರಂದು ರಾತ್ರಿ ಸುಮಾರು 10-00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ದಳ, ಕೆ.ಜಿ.ಎಫ್‌. ರವರು ಬಂಗಾರಪೇಟೆ ಬಸ್‌ ನಿಲ್ದಾಣದಿ೦ದ ಕೋಲಾರ ರಸ್ತೆ ಕಡೆಗೆ ಹೋಗುತ್ತಿದ್ದಾಗ ಟಾಟಾ ಇಂಡಿಕಾ ವಾಹನ ನೊಂದಣಿ ಸಂಖ್ಯೆಃ 
ಕೆಎ-08 ಎಂ-828 ಎಂಬ ವಾಹನವು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಿಸುತ್ತಿದ್ದಾಗ ವಾಹನವನ್ನು ಅಡ್ಡಹಾಕಿ ನಿಲ್ಲಿಸುತ್ತಿದ್ದಂತೆ ವಾಹನ ಚಾಲಕನು 
ಕಂದಪ್ಪ ಸರ್ಕಲ್‌ ಬಳಿ ವಾಹನವನ್ನು ನಿಲ್ಲಿಸಿ ಕಾರಿನಲ್ಲಿದ್ದ ಇಬ್ಬರು ಜೊತೆಗೂಡಿ ಓಡಿ ಹೋದರು, ಪೊಲೀಸ್‌ ಸಿಬ್ಬಂದಿಯು ಅವರನ್ನು ಹಿಂಬಾಲಿಸಿದರು 
ಸಿಕ್ಕರುವುದಿಲ್ಲ. ನಂತರ ಟಾಟಾ ಇಂಡಿಕಾ ವಾಹನವನ್ನು ಪರಿಶೀಲಿಸಲಾಗಿ ಅದು ಕಂದುಬಣ್ಣದಾಗಿದ್ದು ಅದರೊಳಗೆ 180 ಎಂ.ಎಲ್‌.ನ 288 ಪೌಚ್‌ (ಮಧ್ಯದ) 
ಟವರನ್‌ ವಿಸ್ಕಿಬಾಟಲುಗಳು 96 ಹೈವಾರ್ಡ್ಸ್‌ ವಿಸ್ಕಿ ಪೌಚ್‌ಗಳು ಹಾಗೂ 48 ಬಾಟಲುಗಳು ಡಿ.ಎಸ್‌.ಪಿ. ಬ್ಲಾಕ್‌ ಒಟ್ಟು 432 ಮದ್ಯದ ಸೀಸೆಗಳು ಮದ್ಯದ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೪೫ 





ಪೌಚ್‌ಗಳು ಇರುವುದು ಕಂಡು ಬಂತು. ನಂತರ ಒಂದೊಂದು ಬ್ರಾಂಡಿನಲ್ಲಿ ಒಂದೊಂದು ಸೀಸೆ ಮತ್ತು ಪೌಚ್‌ಗಳನ್ನು ಮಾದರಿಗಾಗಿ ತೆಗೆದು ಅವುಗಳ 
ಬಾಯಿಗೆ ಸುತ್ತಿ "ಎಸ್‌' ಎಂಬ ಸೀಲಿನಿಂದ ನಮೂದಿಸಿ ಅರಿಗಿನಿಂದ ಮೊಹರು ಮಾಡಲಾಯಿತು. ತದನಂತರ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ವಾಹನ 
ಮತ್ತು ಮದ್ಯವನ್ನು ವಶಕ್ಕೆ ತೆಗೆದುಕೊ೦ಡು ಮೊಕದ್ದಮೆ ಸಂಖ್ಯೆಃ 45/0 ರಂತೆ ಪ್ರಕರಣ ದಾಖಲಿಸಿರುವುದಾಗಿ ಈ ಪ್ರಾಧಿಕಾರಕ್ಕೆ ವರದಿ ಮಾಡಲಾಗಿರುತ್ತೆ. 


2, ಸ್ವತ್ತಿನ ಪಟ್ಟಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ, ಮಾಲನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕಃ 27-12-2010 
ರಂದು ಈ ಪ್ರಾಧಿಕಾರದಿಂದ ಅನುಮತಿ ಪಡೆದಿರುತ್ತಾರೆ. 


3. ಪ್ರಕರಣದಲ್ಲಿ ಜಪ್ತಾಗಿರುವ ವಾಹನವನ್ನು ಅಬಕಾರಿ ಕಾಯಿದೆ ಅಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾಹನ ಮಾಲೀಕರ ಹೆಸರು 
ಮತ್ತು ವಿಳಾಸಗಳು ಅವಶ್ಯಕವಾಗಿದ್ದು, ಸಹಾಯಕ ಸಾರಿಗೆ ಅಧಿಕಾರಿಗಳು ಕೆ.ಜಿ.ಎಫ್‌. ಅವರಿಂದ "ಬಿ' ಎಕ್ಸಾಟ್ರಿಕ್ಟ್‌ ಅನ್ನು ಈ ಪ್ರಾಧಿಕಾರದಿಂದ 
ಪಡೆದುಕೊಂಡು, "ಬಿ' ಎಕ್ಸ್‌ಟ್ರಾಕ್ಟ್‌ ಪ್ರಕಾರ ಸದರಿ ವಾಹನದ ನೋಂದಾಣಿ ಮಾಲೀಕರು ಚಂದ್ರಾರೆಡ್ಡಿ ಬಿನ್‌ ಮುನಿವೆಂಕಟರೆಡ್ಡಿ, ಮಾಗೊಂದಿ ಗ್ರಾಮ, 
ಬಂಗಾರಪೇಟೆ ತಾಲ್ಲೂಕು ಎಂದು ತಿಳಿದುಕೊಂಡು, ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43 (ಬಿ) ರಂತೆ ಸದರಿ ನೋಂದಾಯಿಣಿ ಮಾಲೀಕರಿಗೆ, 
ಅಬಕಾರಿ ಪ್ರಕರಣದಲ್ಲಿ ಜಪ್ತು ಮಾಡಿರುವ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಈ ಕಛೇರಿಯ ದಿನಾಂಕಃ 14-01-2011 
ರ ಕಾರಣ ಕೇಳಿ ನೋಟೀಸ್‌ನಲ್ಲಿ ಅವರ ಸಮಜಾಷಿಯನ್ನು ಕೇಳಲಾಗಿ, ಅದಕ್ಕೆ ನೋಂದಾಣಿ ಮಾಲೀಕರಾದ ಅರ್ಜಿದಾರರು ಈ ಪ್ರಾಧಿಕಾರದ ಕಾರಣಕೇಳಿ 
ನೋಟೀಸ್‌ಗೆ ಈವರೆಗೆ ಯಾವುದೇ ಹೇಳಿಕೆಗಳನ್ನು ಸಲ್ಲಿಸಿರುವುದಿಲ್ಲ. ಆದರೆ ಅರ್ಜಿದಾರರು ದಿನಾಂಕಃ 13-01-2011 ರ ಮನವಿ ಪತ್ರದಲ್ಲಿ ಜಪ್ತು 
ಮಾಡಿರುವ ವಾಹನದಿಂದ ಬರುವ ಆದಾಯದಲ್ಲಿಯೇ ಜೀವನ ಸಾಗಿಸುತ್ತಿರುವುದರಿಂದ ಸದರಿ ವಾಹನವನ್ನು ಅವರ ವಶಕ್ಕೆ ನೀಡಲು ಕೋರಿರುತ್ತಾರೆ. ಈ 
ಪ್ರಾಧಿಕಾರವು ನಿರೀಕ್ಷಿಸಿರುವಂತೆ ಸದರಿ ವಾಹನದ ಅಂದರೆ ಟಾಟಾ ಇಂಡಿಕಾ ನೋಂದಾಣಿ ಸಂಖ್ಯೆಃ ಕೆಎ-08 ಎಂ-828 ರನ್ನು ಅವರ ವಶಕ್ಕೆ ನೀಡಲು 
ಕೇಳಿಕೊಂಡಿರುತ್ತಾರೆ. ಸದರಿ ವಾಹನದ ಇತ್ತಿಚೀನ ಮೌಲ್ಯ 1,66,723/- ಎಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕೆ.ಜಿ.ಎಫ್‌. ರವರು 
ತಿಳಿಸಿರುತ್ತಾರೆ. ಅದರಂತೆ ಸದರಿ ಅರ್ಜಿದಾರರ ಮನವಿಯನ್ನು ಪರಿಗಣಿಸಿ ಈ ಪ್ರಾಧಿಕಾರದ ದಿನಾಂಕಃ 17-01-2011 ರ ಆದೇಶದಂತೆ ಕೆಲವು ನಿರ್ದಿಷ್ಟ 
ಷರತ್ತುಗಳಿಗೆ ಒಳಪಟ್ಟಂತೆ ಪ್ರಕರಣದ ಅಂತಿಮ ವಿಲೇಯನ್ನು ಕಾದಿಸಿರಿಸಿ ಅರ್ಜಿದಾರರ ಸುರ್ಪಧಿಗೆ (1೧1917) ೦೬6100) ತಾತ್ಕಾಲಿಕವಾಗಿ ದಿನಾಂಕಃ 17- 
01-2011 ರಂದು ಬಿಡುಗಡೆ ಮಾಡಲಾಗಿರುತ್ತೆ. 


4. ಮುಖ್ಯ ವಿಚಾರಣೆಃ- ಸಹಾಯಕ ಅಭಿಯೋಗ ನಿರ್ದೇಶಕರವರಿಂದ 


ಪ್ರಾಸಾ-01 ದಿನಾಂಕಃ 02-08-2012 ರಂದು ಪ್ರಾಸಾ-1 ರವರು ಈ ನ್ಯಾಯಾಲಯದ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ಈ 
ಕೆಳಕಂಡಂತೆ ನಿವೇಧಿಸಿಕೊಂಡಿರುತ್ತಾರೆ. “ದಿನಾಂಕಃ 24-12-2010 ರಂದು ರಾತ್ರಿ 10-00 ಗಂಟಿ ಸಮಯದಲ್ಲಿ ನಾನು ಠಾಣೆಯಲ್ಲಿಯೇ ಇರುವಾಗಲೇ 
ನನಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಸಿಬ್ಬಂದಿಗಳಾದ ಎಚ್‌.ಸಿ.ನಾರಾಯಣಸ್ವಾಮಿ, ಎಚ್‌.ಸಿ.ವಾಸುದೇವ ಸಿಂಗ್‌ ಮತ್ತು ಟಿ.ಸಿ.ವಸಂತಕುಮಾರ್‌ 
ಹಾಗೂ ಇಬ್ಬರು ಪಂಚರುಗಳನ್ನು ಠಾಣೆಗೆ ಕರೆಸಿ ವಿಷಯ ತಿಳಿಸಿ ಅವರನ್ನು ನನ್ನ ಜೊತೆಗೆ ಸರ್ಕಾರಿ ವಾಹನ ಜೀಪಿನಲ್ಲಿ ಕಂದಪ್ರ ಸರ್ಕಲ್‌, ಬಂಗಾರಪೇಟೆ 
ಬಳಿ ಕಾದುಕೊಂಡಿರುವಾಗ ಒಂದು ಟಾಟಾ ಇಂಡಿಕಾ ವಾಹನ ಸಂಖ್ಯೆಃ ಕೆಎ-08 ಎಂ-828 ಅನುಮಾನಸ್ಪದವಾಗಿ ಬರುತ್ತಿದ್ದು, ನಮ್ಮನ್ನು ನೋಡಿ 
ಗಾಡಿಯಲ್ಲಿದ ಇಬ್ಬರು ಓಡಿ ಹೋಗಿರುತ್ತಾರೆ. ನಮ್ಮ ಸಿಬ್ಬಂದಿಗಳು ಅವರುಗಳನ್ನು ಹಿಂಬಾಲಿಸಲಾಗಿ ಸಿಕ್ಕಿರುವುದಿಲ್ಲ. ನಂತರ ಪಂಚರುಗಳು ನಾವುಗಳು ಟಾಟಾ 
ಇಂಡಿಕಾ ವಾಹನವನ್ನು ಪರಿಶೀಲಿಸಿ ನೋಡಲಾಗಿ ಓಲ್ಡ್‌ ಟವರನ್‌ 180 ಎಂಎಲ್‌ನ ಮದ್ಯದ ಟೌಚ್‌ಗಳು ಹಾಗೂ ಹೈವಾಡ್ಸ್‌ ವಿಸ್ಕಿ 180 ಮಿಲಿಯ 86 
ಪೌಚ್‌ಗಳು ಹಾಗೂ ಡಿಎಸ್‌ಪಿ ಬ್ಲಾಕ್‌ 180 ಎಂಎಲ್‌ನ 48 ಬಾಟಲುಗಳು ಇದ್ದು, ಪಂಚರ ಸಮಕ್ಷಮ ಪಂಚನಾಮೆ ಜರುಗಿಸಿ ಮಾಲುಗಳನ್ನು ಮತ್ತು 
ವಾಹನವನ್ನು ವಶಕ್ಕೆ ಪಡೆದು, ಸದರಿ ಮದ್ಯದಲ್ಲಿಂದ ಪ್ರತಿಯೊಂದು ಮದ್ಯದ ಪೌಚ್‌ಗಳಿಂದ ಒಂದೊಂದು ಪೌಚ್‌ಗಳನ್ನು ರಾಸಾಯನಿಕ ಪರೀಕ್ಷೆಗೆ ತೆಗೆದಿರಿಸಿ 
ನಂತರ, ಈ ಮಾಲಿನ ಬಗ್ಗೆ ನನಗೆ ಬ೦ದ ಮಾಹಿತಿಯ ಮೇರೆಗೆ ಬಂಗಾರಪೇಟೆಯಲ್ಲಿರುವ ಬಾಲಾಜಿ ವೈನ್ಸ್‌ ಅಂಗಡಿ ಹೋಗಿ ಅಲ್ಲಿ ಹಾಜರಿದ ಕ್ಯಾಷಿಯರ್‌ 
ವೇಣು ಎಂಬುವವನ್ನು ಈ ಮಾಲನ್ನು ತೋರಿಸಿ ವಿಚಾರ ಮಾಡಲಾಗಿ ಅತನು ಈ ಮಾಲುಗಳನ್ನು ತನ್ನ ಅಂಗಡಿಯ ಮಾಲೀಕ ಚಂದ್ರಾರೆಡ್ಡಿ ಮತ್ತು ಮುರಳಿ 
ಎಂಬುವರು ಮಾಗುಂದಿ ಗ್ರಾಮದಲ್ಲಿ ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯ್ತಿ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲು ಸಾರ್ವಜನಿಕರಿಗೆ 
ಮದ್ಯವನ್ನು ಹ೦ಚಲು ನಮ್ಮಂಗಡಿಯಿ೦ದಲೇ ತೆಗೆದುಕೊಂಡಿಗಿರುತ್ತಾರೆ೦ದು ತಿಳಿಸಿರುತ್ತಾರೆ. ನಂತರ ಠಾಣೆಗೆ ಬ೦ದು ನಮ್ಮ ಠಾಣೆ ಮೊಕದ್ದಮೆ ಸಂಖ್ಯೆಃ 
45/2010, ಕಲಂ 32, 34 ಕರ್ನಾಟಕ ಅಬಕಾರಿ ಕಾಯಿದ್ದೆ ಜೊತೆಗೆ 17ಸಿ) ಐಪಿಸಿ ರೀತ್ಯಾ ಪ್ರಕರಣ ದಾಖಲಿಸಿರುಕೊಂಡಿರುತ್ತೇನೆ. ನಂತರ ಪ್ರಥಮ 
ಮಾಹಿತಿ ವರದಿ ತಯಾರಿಸಿ ಮಾನ್ಯ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿರುತ್ತೇನೆ. ನಾನು ಈ ಪ್ರಕರಣದಲ್ಲಿ ಮಾಡಿದ ಮಾಲು ಜಪ್ತು ಪಂಚನಾಮೆಯ ಮೂಲ 
ಪ್ರತಿಯನ್ನು ಮತ್ತು ಪ್ರಥಮ ಮಾಹಿತಿ ವರದಿ ಹಾಗೂ ಪಿ.ಎಫ್‌.ಗಳನ್ನು ಮಾನ್ಯ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯಕ್ಕೆ ಸಲ್ಲಸಿದ್ದು, ಅವುಗಳ ಜೆರಾಕ್ಸ್‌ ಪ್ರತಿಗಳನ್ನು 
ಈ ಪ್ರಕರಣದಲ್ಲಿ ಸಲ್ಲಿಸಿರುತ್ತೇನೆ. ಈ ಪ್ರಕರಣದಲ್ಲಿ ನಾನು ಜಪ್ತು ಮಾಡಿದ ಮದ್ಯ ಮಾಲಿನ ಬಗೆ ಪಿ.ಎಫ್‌.ನ್ನು ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ 
ಉಪ ಆಯುಕ್ತರು ಕೋಲಾರ ರವರಿಗೆ ಸಲ್ಲಿಸಿರುತ್ತೇನೆ. ನನ್ನ ತನಿಖೆಯಲ್ಲಿ ಜಪ್ತು ಮಾಡಿದ ಟಾಟಾ ಇಂಡಿಕಾ ಸಂಃ ಕೆಎ-40 ಎ೦-828 ಎಂಬ ವಾಹನವು 
ಚಂದ್ರಾರೆಡ್ಡಿಯವರಿಗೆ ಸೇರಿದೆ ಎಂದು ಕಂಡುಬಂದಿರುತ್ತದೆ. ಸದರಿ ಪ್ರಕರಣದಲ್ಲಿ ಆರೋಪಿಗಳು ನಿರೀಕ್ಷಣ ಜಾಮೀನನ್ನು ಮಾನ್ಯ ನ್ಯಾಯಾಲಯದಿಂದ 
ಪಡೆದಿರುತ್ತಾರೆ. ಈ ಪ್ರಕರಣದಲ್ಲಿ ರಾಸಾಯನಿಕ ಪರೀಕ್ಷೆಯ ವರದಿ ಬಂದ ನಂತರ ಆರೋಪಿಗಳ ವಿರುದ್ದ ಸಾಕ್ಷಿ ಆಧಾರವು ಕಂಡುಬಂದಿದ್ದರಿಂದ ತನಿಖೆ 
ಮುಗಿಸಿ ಮೇಲ್ಕಂಡ ಕಲಂ ನಂತೆ ದೋಷರೋಪಣಪಟ್ಟಿಯನ್ನು ತಯಾರಿಸಿ ಮಾನ್ಯ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿರುತ್ತೇನೆ”. 

ದಿನಾಂಕಃ 02-08-2012 ರಂದು ಪ್ರಾ.ಸಾ-01 ಅವರನ್ನು ಅರ್ಜಿದಾರರ ವಕೀಲರಿ೦ದ ಪಾಟ ಸವಾಲು ಮಾಡಲಾಗಿರುತ್ತದೆ. ಪ್ರಾ.ಸಾ-01 ರವರು 
ದಿನಾಂಕಃ 21-12-2011 ರಂದು ರಾತ್ರಿ 10-00 ಗಂಟಿ ಸಮಯದಲ್ಲಿ ಬಂದ ಖಚಿತ ವರ್ತಮಾನದ ಮೇರೆಗೆ ಅವರ ಸಿಬ್ಬಂದಿ ಮತ್ತು 


೩೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಪಂಚಮರನ್ನೊಳಗೊಂಡಂತೆ ಮಾಡಿರುವ ಪಂಚನಾಮೆ ಜಪ್ತು ಮತ್ತು ಚಂದ್ರಾರೆಡ್ಡಿಯ ವಿರುದ್ಧ ಅವರು ಅಕ್ರಮವಾಗಿ ಮದ್ಯ ಸಾಗಾಣಿಕೆ ಮಾಡುತ್ತಿರುವ ಬಗ್ಗೆ 
ಕೃತ್ಯವನ್ನು ಪತ್ತೆಹಚ್ಚಿ ಮಾಲು ಮತ್ತು ವಾಹನವನ್ನು ಜಪ್ತು ಮಾಡಿರುವುದನ್ನು ಈ ನ್ಯಾಯಾಲಯದ ಮುಂದೆ ಸಮರ್ಥಿಸಿಕೊಂಡಿರುತ್ತಾರೆ. 

ಪ್ರಾಸಾ-02 ದಿನಾಂಕಃ 20-11-2012 ರಂದು ಕುಟ್ಟ ಬಿನ್‌ ಮುನಿರತ್ನಂ, 32 ವರ್ಷ, ವೃತ್ತಿ ಚಿಕನ್‌ ಅಂಗಡಿ ಇವರನ್ನು ಸಹಾಯಕ ಅಭಿಯೋಗ 
ನಿರ್ದೇಶಕರು ಮುಖ್ಯ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಗಳು ಈ ಕೆಳಕಂಡಂತೆ ಇರುತ್ತವೆ, 


ನನಗೆ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಇವರ ಪರಿಚಯವಿರುವುದಿಲ್ಲ. ನನ್ನ ಸಮಕ್ಷಮ ಈ 
ಪ್ರಕರಣದಲ್ಲಿರುವ ವಾಹನವನ್ನಾಗಿ ಅಥವಾ ಯಾವುದೇ ಮದ್ಯಸಾರವನ್ನಾಗಲೀ ಮಹಜರ್‌ ಕ್ರಮ ಜರುಗಿಸಿ ಅಮಾನತು ಪಡಿಸಿಕೊಂಡಿರುವುದಿಲ್ಲ. ಸಾಕ್ಷಿದಾರರು 
ಮಹಜರ್‌ನಲ್ಲಿರುವ ಸಹಿಯನ್ನು ಗುರುತಿಸಿದರಿಂದ ಮಹಜರ್‌ನ್ನು ನಿ.ಪಿ-1 ಎಂದು ಸಾಕ್ಷಿಯ ಸಹಿಯನ್ನು ನಿ.ಪಿ-1ಎ ಎಂದು ಗುರುತಿಸಲಾಯಿತು. ಅದರಲ್ಲಿ 
ಬರೆದ ವಿಷಯಗೊತ್ತಿಲ್ಲ. 

(ಈ ಹಂತದಲ್ಲಿ ಸ.ಹ.ನಿ. ರವರು ಈ ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿಯೆಂದು ಪರಿಗಣಿಸಿ ಪಾಟಿಸವಾಲು ಮಾಡಲು ವಿನಂತಿಸಿದ್ದು, ಸ.ಹ.ನಿ. ರವರಿಗೆ ಈ 
ಸಾಕ್ಷಿಗೆ ಪಾಟೀ ಸವಾಲು ಮಾಡಲು ಅವಕಾಶ ನೀಡಲಾಗಿದೆ.) 


ಪಾಟೀ ಸವಾಲುಃ ಸ.ಹ.ನಿ ರವರಿಂದ ನಿ.ಪಿ-1 ಕ್ಕೆ ಸಹಿ ಮಾಡುವ ಪೂರ್ವವಾಗಿ ಪೊಲೀಸರು ಯಾವುದೇ ಬೆದರಿಕೆಯನ್ನು ಹಾಕಿರುವುದಿಲ್ಲ. ನಾನು 
ಯಾವುದೇ ಪತ್ರಕ್ಕೆ ಸಹಿ ಮಾಡಬೇಕಾದರೆ ಅದರ ವಿಷಯವನ್ನು ತಿಳಿದುಕೊಂಡು ಸಹಿ ಮಾಡುತ್ತೇನೆ ಎಂದರೆ ಸರಿ. ನಿ.ಪಿ-1 ಕ್ಕೆ ಸಹಿ ಮಾಡುವ 
ಪೂರ್ವವಾಗಿ ಯಾವುದೇ ಆಸೆ ಮತ್ತು ಅಮಿಕ್ಷೆಗಳನ್ನು ಪೊಲೀಸರು ಒಡ್ಡಿರುವುದಿಲ್ಲ. ನಿ.ಪಿ-1 ಕ್ಕೆ ಸ್ವಇಚ್ಛೆಯಿಂದ ಸಹಿ ಮಾಡಿರುತ್ತೇ ಎಂದರೆ ಸರಿ. ದಿನಾಂಕಃ 
24-12-2010 ರಂದು ನಿ.ಪಿ-1 ರಂತೆ ಕ್ರಮ ಜರುಗಿಸಿ ಮದ್ಯಸಾರ ಮತ್ತು ವಾಹನವನ್ನು ಅಮಾನತ್ತು ಪಡಿಸಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರೆ ನನ್ನನ್ನು 
ಈ ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರಿಗೆ ಸಹಾಯ ಮಾಡಲು ಸುಳ್ಳು ನುಡಿಯುತ್ತಿದನೆಂದರೆ ಸರಿಯಲ್ಲ. ಪಾಟೀ 
ಸವಾಲು ಮತ್ತು ಮರು ವಿಚಾರಣೆ ಇರುವುದಿಲ್ಲ. 


ಚಾ.ಸ-06 ಸಹಾಯಕ ಅಭಿಯೋಗ ನಿರ್ದೇಶಕರಿಂದ ಚಾ.ಸ-06 ಮುಖ್ಯ ವಿಚಾರಣೆ ಈ ಕೆಳಕಂಡಂತೆ ಇರುತ್ತದೆ. 


ನನಗೆ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಇವರ ಪರಿಚಯವಿರುವುದಿಲ್ಲ. ನನ್ನ ಸಮಕ್ಷಮ ಈ 
ಪ್ರಕರಣದಲ್ಲಿರುವ ವಾಹನವನ್ನಾಗಿ ಅಥವಾ ಯಾವುದೇ ಮದ್ಯಸಾರವನ್ನಾಗಲಿ ಮಹಜರ್‌ ಕ್ರಮ ಜರುಗಿಸಿ ಅಮಾನತು ಪಡಿಸಿಕೊಂಡಿರುವುದಿಲ್ಲ. ಸಾಕ್ಷಿದಾರರು 
ಮಹಜರ್‌ನಲ್ಲಿರುವ ಸಹಿಯನ್ನು ಗುರುತಿಸಿದರಿಂದ ಮಹಜರ್‌ನ್ನು ನಿ.ಪಿ-1 ಎಂದು ಸಾಕ್ಷಿಯ ಸಹಿಯನ್ನು ನಿ.ಪಿ-।ಬಿ ಎಂದು ಗುರುತಿಸಲಾಯಿತು. ಅದರಲ್ಲಿ 
ಬರೆದ ವಿಷಯ ಗೊತ್ತಿಲ್ಲ. 

(ಈ ಹಂತದಲ್ಲಿ ಸ.ಹ.ನಿ. ರವರು ಈ ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿಯೆಂದು ಪರಿಗಣಿಸಿ ಪಾಟೀ ಸವಾಲು ಮಾಡಲು ವಿನಂತಿಸಿದ್ದು, ಸ.ಹ.ನಿ ರವರಿಗೆ ಈ 
ಸಾಕ್ಷಿಗೆ ಪಾಟೀ ಸವಾಲು ಮಾಡಲು ಅವಕಾಶ ನೀಡಲಾಗಿದೆ.) 


ಪಾಟೀ ಸವಾಲುಃ ಸ.ಹನಿ. ರವರಿಂದ ನಿ.ಪಿ-1 ಕ್ಕೆ ಸಹಿ ಮಾಡುವ ಪೂರ್ವವಾಗಿ ಪೊಲೀಸರು ಯಾವುದೇ ಬೆದರಿಕೆಯನ್ನು ಹಾಕಿರುವುದಿಲ್ಲ. ನಾನು 
ಯಾವುದೇ ಪತ್ರಕ್ಕೆ ಸಹಿ ಮಾಡಬೇಕಾದರೆ ಅದರ ವಿಷಯನ್ನು ತಿಳಿದುಕೊಂಡು ಸಹಿ ಮಾಡುತ್ತೇನೆ ಎಂದರೆ ಸರಿ. ನಿ.ಪಿ-1ಕ್ಕೆ ಸಹಿ ಮಾಡುವ ಪೂರ್ವವಾಗಿ 
ಯಾವುದೇ ಆಸೆ ಮತ್ತು ಅಮಿಕ್ಷೆಗಳನ್ನು ಪೊಲೀಸರು ಒಡ್ಡಿರುವುದಿಲ್ಲ. ನಿ.ಪಿ-1 ಕೈ ಸ್ವಇಚ್ಛೆಯಿಂದ ಸಹಿ ಮಾಡಿರುತ್ತೇ ಎಂದರೆ ಸರಿ. ದಿನಾಂಕಃ 24-12-2010 
ರಂದು ನಿ.ಪಿ-1 ರಂತೆ ಕ್ರಮ ಜರುಗಿಸಿ ಮದ್ಯಸಾರ ಮತ್ತು ವಾಹನವನ್ನು ಅಮಾನತ್ತು ಪಡಿಸಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರೆ ನನ್ನನ್ನು ಈ 
ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರಿಗೆ ಸಹಾಯ ಮಾಡಲು ಸುಳ್ಳು ನುಡಿಯುತ್ತಿದೆನೆಂದರೆ ಸರಿಯಲ್ಲ. ಪಾಟೀ 
ಸವಾಲು ಮತ್ತು ಮರು ವಿಚಾರಣೆ ಇರುವುದಿಲ್ಲ. 

ದಿನಾಂಕಃ 13-01-2011 ರಂದು ಅರ್ಜಿದಾರರ ಪರ ವಕೀಲರು ಮೈಮೊ ಸಲ್ಲಿಸಿ ಈ ಮೊಕದ್ದಮೆಯಲ್ಲಿ ವಾಹನವನ್ನು ಜಪ್ತು 
ಮಾಡಿಕೊಂಡಿರುವುದುನ್ನು ಒಪ್ಪಿಗೊಂಡಿರುತ್ತಾರೆ. ಸದರಿ ಪ್ರಕರಣದಲ್ಲಿ ಜಪ್ತು ಮಾಡಿರುವ ಮದ್ಯಗಳಿಂದ ಒಂದೊಂದು ಪೌಚ್‌ ಹಾಗೂ 180 ಎಂಎಲ್‌ನ 01 
ಬಾಟಲನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದು ಸದರಿ ಮಾದರಿಗಳನ್ನು ರಾಸಾಯನಿಕ ತಜ್ಞರಿಂದ ವಿಶ್ಲೇಷಿಸಿದಾಗ ಮಾದರಿಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ 
ಕಂಡು ಬಂದಿದ್ದು, ಅವು ಮಾನವನ ಸೇವೆನೆಗೆ ಯೋಗ್ಯವಾಗಿರುತ್ತದೆ ಎಂದು, ದಿನಾ೦ಕಃ 05-01-2011 ರಂದು ವರದಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ ಜಪ್ತು 
ಮಾಡಿರುವ ಪ್ರಥಮ ಮಾಹಿತಿ ವರದಿಯನ್ನು ನಿಶಾನೆ-ಪ1, ಸ್ವತ್ತಿ ಪಟ್ಟಿಯನ್ನು ನಿಶಾನೆ-ಪಿ2 ಯನ್ನು ಮಹಜರ್‌ ಪ್ರತಿಯನ್ನು ನಿಶಾನೆ-ಪಿ3 ಎಂದು ವಾಹನದ 
ನೋಂದಾಯಿತ ಮಾಹಿತಿಯ ಬಗ್ಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೆ.ಜಿ.ಎಫ್‌. ರವರಿಂದ ಪಡೆದ "ಬಿ' ಎಕ್ಸ್‌ಟ್ರಾಕ್ಟ್‌ ಪ್ರತಿಯನ್ನು ನಿಶಾನೆ-ಪಿ4 
ಎಂದು, ರಾಸಾಯನಿಕ ವಿಶ್ಲೇಷಣ ವರದಿಯನ್ನು ನಿಶಾನೆ-ಪಿ5 ಎಂದು ಗುರುತಿಸಲಾಗಿರುತ್ತೆ. ಹಾಗೂ ಪ್ರಕರಣದಲ್ಲಿ ಜಪ್ತು ಮಾಡಿರುವ ವಾಹನವನ್ನು 
ಎಂ.ಓ.ನಂ.1 ಎಂದು ಗುರುತಿಸಲಾಗಿದೆ. 


ಸಹಾಯಕ ಅಭಿಯೋಗ ನಿರ್ದೇಶಕರು, ಕೋಲಾರ ರವರ ದಿನಾಂಕಃ 13-01-2011 ರ ವಾದ ಮಂಡಿಸಿ ಸದರಿ ವಾಹನದಲ್ಲೇ ಮದ್ಯದ 
ಬಾಟಲುಗಳನ್ನು ಸಾಗಿಸುತ್ತೀರುವ ಬಗ್ಗೆ ಮಾಲು ಸಹಿತ ಆರಕ್ಷಕರ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಬಂಗಾರಪೇಟೆ, ಕೆ.ಜಿ.ಎಫ್‌. 
ಪತ್ತೆಯಚ್ಚಿ ಕ್ರಿಮಿನಲ್‌ ಕೇಸ್‌ ದಾಖಲಿಸಿರುತ್ತಾರೆ. ಕೇಸ್‌ ದಾಖಲಿಸಿದ ಬಗ್ಗೆ ಪ್ರಥಮ ಮಾಹಿತಿ ವರದಿ, ಜಪ್ತು ವರದಿಯನ್ನು ಈ ನ್ಯಾಯಾಲಯಕ್ಕೆ ಅಕ್ರಮವಾಗಿ 
ಸಾಗಿಸುತ್ತಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ, ವಾಹನ ಮತ್ತು ಮದ್ಯದ ಬಾಟಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಈ ಪ್ರಕರಣದಲ್ಲಿ ನಿರ್ಧರಿಸಬೇಕಾದ ಅಂಶಗಳು ಈ ಕೆಳಗಿನಂತಿವೆ. 


1) ಟಾಟಾ ಇಂಡಿಕಾ ಕಾರ್‌ ಸಂಖ್ಯೆಃ ಕೆಎ-08 ಎ೦-828 ರಲ್ಲಿ ಅಕ್ರಮವಾಗಿ ವಿವಿಧ ಜಾತಿಯ 09 ರಟ್ಟಿನ ಬಾಕ್ಸ್‌ಗಳಲ್ಲಿ 180 ಮಿಲಿಯ ಒಟ್ಟು 288 
ಪೌಚ್‌ ಹೈವಾರ್ಡ್ಸ್‌ ವಿಸ್ಕಿ 180 ಮಿಲಿಯ 96 ಪೌಚ್‌ (ಮದ್ಯದ) ಡಿಎಸ್‌ಪಿ ಬ್ಲಾಕ್‌ 180 ಮಿಲಿಯ 48 ಬಾಟಲುಗಳು, ಇವುಗಳನ್ನು ದಿನಾಂಕಃ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೪೭ 





24-12-2010 ರಂದು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೆ? ಹಾಗೂ ಈ ರೀತಿ ಸಾಗಿಸುವ ಮುಖಾಂತರ ಕರ್ನಾಟಕ ಅಬಕಾರಿ ಕಾಯ್ದೆ 
ಮತ್ತು ನಿಯಮಗಳನ್ನು ಉಲ್ಲಂಘಿಸಲಾಗಿದೆಯೇ? 


2) ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43(ಬಿ) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದೆಯೇ? ಹಾಗೂ 
ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 


3) ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲಿ ಅಥವಾ ಅವರ ಪ್ರತಿನಿಧಿಯಾಗಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯದ 
ಬಾಟಲುಗಳನ್ನು ಸಾಗಿಸಲು ಶಾಮಿಲಾಗಿದ್ದೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅಬಕಾರಿ ವಸ್ತುಗಳ ಸಾಗಾಣಿಕೆಗೆ 
ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೇಚರಿಕೆ ತೆಗೆದು 
ಕೊಂಡಿರುತ್ತಾರೆಯೇ? 


4) ತೀರ್ಮಾನಕ್ಕೆ ಬರಬಹುದಾಗಿದೆ. 
ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ ಕಾರಣಗಳು ಈ ಕೆಳಗಿನಂತ ನೀಡಲಾಗಿದೆ. 
1) ಒಂದನೇ ಅಂಶಕ್ಕೆ ಹೌದು ಎಂತಲೂ. 
2) ಎರಡನೇ ಅಂಶಕ್ಕೆ ಹೌದು ಎಂತಲೂ. 
3) ಮೂರನೇ ಅಂಶಕ್ಕೆ ಈ ಕೆಳಗಿನಂತೆ ವಿವರಿಸಿದೆ. 


ಅಂಶ-01:- ದಿಃ 24-12-2010 ರಂದು ರಾತ್ರಿ ಸುಮಾರು 10-00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು. ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ದಳ, ಕೆ.ಜಿ.ಎಫ್‌. ರವರು ಬಂಗಾರಪೇಟೆ ಬಸ್‌ ನಿಲ್ದಾಣದಿಂದ ಕೋಲಾರ ರಸ್ತೆ ಕಡೆಗೆ ಹೋಗುತ್ತಿದ್ದಾಗ ಟಾಟಾ ಇಂಡಿಕಾ ವಾಹನ ನೊಂದಣಿ ಸಂಃ ಕೆಎ-08 
ಎಂ-828 ಎಂಬ ವಾಹನವು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಿಸುತ್ತಿದ್ದಾಗ ವಾಹನವನ್ನು ಅಡ್ಡಹಾಕಿ ನಿಲ್ಲಿಸುತ್ತಿದ್ದಂತೆ ವಾಹನ ಚಾಲಕನು ಕಂದಪ್ಪ 
ಸರ್ಕಲ್‌ ಬಳಿ ವಾಹನವನ್ನು ನಿಲ್ಲಿಸಿ ಕಾರಿನಲ್ಲಿದ್ದ ಇಬ್ಬರು ಜೊತೆಗೂಡಿ ಓಡಿ ಹೋದರು, ಪೊಲೀಸ್‌ ಸಿಬ್ಬಂದಿಯು ಅವರನ್ನು ಹಿಂಬಾಲಿಸಿದರು 
ಸಿಕ್ಕಿರುವುದಿಲ್ಲ. ನಂತರ ಟಾಟಾ ಇಂಡಿಕಾ ವಾಹನವನ್ನು ಪರಿಶೀಲಿಸಲಾಗಿ ಅದು ಕಂದುಬಣ್ಣದಾಗಿದ್ದು ಅದರೊಳಗೆ 180 ಎಂ.ಎಲ್‌.ನ 288 ಓಲ್ಲ್‌ ಟವರನ್‌ 
ವಿಸ್ಕಿಪೌಚ್‌ಗಳು 96 ಹೈವಾರ್ಡ್ಸ್‌ ಎಸ್ಸಿ ಪೌಚ್‌ಗಳು ಹಾಗೂ 48x180 ಮಿಲಿಯ ಡಿ.ಎಸ್‌.ಪಿ. ಬ್ಲಾಕ್‌ವಿಸ್ಕಿ ಒಟ್ಟು 432 ಮದ್ಯದ ಸೀಸೆಗಳು ಇರುವುದು ಕಂಡು 
ಬಂತು. ನಂತರ ಒಂದೊಂದು ಬ್ರಾಂಡಿನಲ್ಲಿ ಒಂದೊಂದು ಸೀಸೆಯನ್ನು ಮತ್ತು ಪೌಚ್‌ಗಳನ್ನು ಮಾದರಿಗಾಗಿ ತೆಗೆದು ಅವುಗಳ ಬಾಯಿಗೆ ಸುತ್ತಿ "ಎಸ್‌' ಎಂಬ 
ಸೀಲಿನಿಂದ ನಮೂದಿಸಿ ಅರಿಗಿನಿಂದ ಮೊಹರು ಮಾಡಲಾಯಿತು. ತದನಂತರ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ವಾಹನ ಮತ್ತು ಮದ್ಯವನ್ನು ವಶಕ್ಕೆ 
ತೆಗೆದುಕೊಂಡು ಮೊಕದ್ದಮೆ ಸಂಖ್ಯೆಃ 45/0 ರಂತೆ ಪ್ರಕರಣ ದಾಖಲಿಸಿಕೊಂಡಿರುವುದಾಗಿ ಹಾಗೂ ಸ್ವತ್ತುಗಳನ್ನು ಮುಂದಿನ ತನಿಖೆಗೆ ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ದಿಃ 27-12-2010 ರಂದು ಅನುಮತಿ ಪಡೆದಿರುವ ಹಿನ್ನೆಲೆಯಲ್ಲಿ ಈ ವಾಹನದಲ್ಲಿ ಮದ್ಯದ ಬಾಟಲುಗಳನ್ನು 
ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ್ದರಿಂದ ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳನ್ನು ಉಲ್ಲಂಘಿಸಿರುತ್ತಾರೆ೦ದು ನನ್ನ ಉತ್ತರವಾಗಿದೆ. 


ಅಂಶ-02:- ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43 (ಬಿ) ರಂತ ವಾಹನದ ನೋಂದಾವಣೆ ಮಾಲೀಕರಾದ ಚಂದ್ರಾರೆಡ್ಡಿ ಅವರಿಗೆ ಪ್ರಾಧಿಕಾರದ 
ದಿಃ 14-01-201 ರ ಕಾರಣಕೇಳಿ ನೋಟೀಸ್‌ನಲ್ಲಿ ಅವರ ವಾಹನವನ್ನು ಅಕ್ರಮವಾಗಿ ಮದ್ಯದ ಬಾಟಲುಗಳನ್ನು ಸಾಗಾಣೆ ಮಾಡಲು 
ಉಪಯೋಗಿಸಿಕೊಂಡು ಕರ್ನಾಟಕ ಅಬಕಾರಿ ಕಾಯಿದೆ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕೆ ಪ್ರಕರಣದಲ್ಲಿ ಜಪ್ತು ಮಾಡಿರುವ ಅವರ ವಾಹನವನ್ನು ಏಕೆ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣಕೇಳಲಾಗಿದ್ದು, ಅದಕ್ಕೆ ಅವರು ಯಾವುದೇ ಸಮಜಾಷಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. 
ಸದರಿ ಆರ್‌.ಸಿ.ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯದಿಂದ ಸೂಕ್ತ ಕಾಲಾವಕಾಶ ನೀಡಿದೆ ಎಂಬುವುದು ನನ್ನ ಉತ್ತರ. 


ಅಂಶ-03:- ಅಲ್ಲದೇ, ವಾಹನ ಮಾಲೀಕರಾಗಲೀ, ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರಶಿನಿಧಿಗಳಾಗಲೀ, ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನಚ್ಚೆರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ನಿತ ಮಾನ್ಯ ಉಚ್ಚ ನ್ಯಾಯಾಲಯದ ಕರ್ನಾಟಕವು ಈ ಕೆಳಗಿನಂತೆ ಆದೇಶ 
ನೀಡಿರುವುದನ್ನು ಉಲ್ಲೇಖಿಸುತ್ತಾ. 

The Hon'ble high Court of Karnataka Bangalore in the case of Ramesh N.Dixit V/S State of Karnataka, 1987 92) 
Kar.L.j.Sh.N.278:ILR 1985 Kar 2571 held that “the owners required to show under sub-section (2) of section 71-B is that he, his agent, if 
any and the person in charge of the vehicle (in this case the driver) each, had taken all reasonable and necessary precautions against 
the misusing of the vehicle and that this offence had been committed without the knowledge or connivance any of them. 
SE TP TS It is not merely enough if the truck owner says that his truck had been 
misused without his knowledge or connivance, but in addition he is bound to show that he had taken all reasonable and necessary 


precautions against such misuse”. 


ಅಂಶ-04:- ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ವಾದವನ್ನು ಕೇಳಿ ಕೆಳಗಿನಂತೆ 
ಆದೇಶಿಸಲಾಗಿದೆ. 


೩೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಆದೇಶ 


ಹೆಚ್‌.ಬಿ.ಬಾಲಗಂಗಾಧರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ. ಕೋಲಾರ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ರ ಕಲಂ 43(ಎ) ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ 43(ಬಿ) ಅಡಿ ಕ್ರಮ ಜರುಗಿಸಿದ ನಂತರ ಆರಕ್ಷಕ 
ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೆ.ಜಿ.ಎಫ್‌. ಬಂಗಾರಪೇಟೆ ರವರ ಪ್ರ.ಮಾ.ವ. ಸಂಖ್ಯೆಃ 45/2010, ದಿನಾ೦ಕ824-12-2010 
ರಲ್ಲಿ ಜಪ್ತು ಪಡಿಸಿರುವ ಟಾಟಾ ಇಂಡಿಕಾ ಕಾರ್‌ ನೋಂದಾಣಿ ಸಂಖ್ಯೆಃ ಕೆಎ-08 ಎ೦-828 ರ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 
ಕಲಂ 43(ಎ) (2) ಅಡಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಪ್ರಾಧಿಕಾರದ ದಿನಾ೦ಕಃ 17-01-2011 ರ ಮದ್ಯಂತರ ಆದೇಶದ ಮೇರೆಗೆ ಸದರಿ ವಾಹನದ ನೋಂದಾಣಿ ಮಾಲೀಕರಿಗೆ ತಾತ್ಕಾಲಿಕವಾಗಿ 
ಬಿಡುಗಡೆ ಮಾಡಿದ್ದು ಆದೇಶವನ್ನು ರದ್ದು ಪಡಿಸಲಾಗಿರುತ್ತೆ. ಸದರಿ ವಾಹನದ ಮಾಲೀಕರು ವಾಹನವನ್ನು ಮಧ್ಯಂತರವಾಗಿ ತಮ್ಮ ವಶಕ್ಕೆ ಪಡೆಯುವ 
ಸಮಯದಲ್ಲಿ ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ಬ್ಯಾಂಕ್‌ ಗ್ಯಾರಂಟಿ ರೂ. 167,000/- (ಒಂದು ಲಕ್ಷ ಆರವತ್ತೆಳು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು 
ಸರ್ಕಾರಕ್ಕೆ ಇನ್‌ವೋಕ್‌ ಮಾಡಿಕೊಂಡು ಈ ಮೊತ್ತವನ್ನು ದಂಡ ಮತ್ತು ಮುಟ್ಟುಗೋಲು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸಲು ಆದೇಶಿಸಿದೆ. ಸದರಿ 
ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ನಷ್ಟ ಉಂಟಾಗದೆ ಇರುವುದರಿಂದ, ಬ್ಯಾಂಕ್‌ ಗ್ಯಾರಂಟಿ ಮೊತ್ತವು ಸರ್ಕಾರಕ್ಕೆ ಜಮೆಯಾದ ನಂತರ ವಾಹನವನ್ನು 
ಅರ್ಜಿದಾರರ ವಶಕ್ಕೆ ನೀಡಲು ಆದೇಶಿಸಿದೆ. 

ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿಃ 15-05-2013 ರಂದು ನನ್ನ ಸಹಿ ಹಾಗೂ 
ಮೊಹರ್‌ನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 

ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಹೆಚ್‌.ಬಿ.ಬಾಲಗಂಗಾಧರ 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 


ಅನುಬಂಧ-1 
ಫಿರ್ಯಾದುದಾರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
ಪ್ರಾಸಾ-1 :  ಬಿ.ರಾಜು 
ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೆ.ಜಿ.ಎಫ್‌. 
ಪ್ರಾಸಾ-2 ಃ ಕುಟ್ಟಿ ಬಿನ್‌ ಮುನಿರತ್ನಂ, 
32 ವರ್ಷ, ವೃತ್ತಿ ಚಿಕನ್‌ ಅಂಗಡಿ, ಬಂಗಾರಪೇಟೆ. 
ಪ್ರಾಸಾ-3 $1 ರಿಯಾಜ್‌ ಬಿನ್‌ ಹಸೇನ್‌ ಸಾಬ್‌, 30 ವರ್ಷ, 
ವೃತ್ತಿ ಚಿಕನ್‌ ಅಂಗಡಿ, ಬಂಗಾರಪೇಟೆ. 
ಪ್ರಾಸಾ-4 : ಕೆ.ವಿ.ಸುಬ್ರಮಣ್ಯಂ ಬಿನ್‌ ವೆಂಕಟರಾಮಾಚಾರಿ, 45 ವರ್ಷ, 
ಅಂದಿನ ಕಂದಾಯ ನಿರೀಕ್ಷಕರು, 
(ಪ್ರಸಕ್ತವಾಗಿ ಆಪ್ತ ಸಹಾಯಕರು, ಮುಳಬಾಗಲು ಶಾಸಕರು) ವಾಸ ಮುಳಬಾಗಲು. 


ಫಿರ್ಯಾದುದಾರ ಪರ ಮಂಡಿಸಲಾದ ದಾಖಲೆಗಳು 


ನಿಶಾನೆ.ಪಿ - 1 $ ಪ್ರಮಾ.ವರದಿ ಪ್ರತಿ. 

ನಿಶಾನೆ.ಪಿ - 2 $ ಮಹಜರ್‌ ಪ್ರತಿ. 

ನಿಶಾನೆ.ಪಿ - 3 ಕ ಸ್ವತ್ತಿನ ಪಟ್ಟಿ. 

ನಿಶಾನೆ.ಪಿ - 4 $ ರಾಸಾಯನಿಕ ವಿಶ್ಲೇಷಣೆ ವರದಿ ಪ್ರತಿ. 
ಅನುಬಂಧ-3 

ವಾಹನ ಮಾಲೀಕರು ಪರವಾಗಿ ಮಾಡಲಾದ ಸಾಕ್ಷಿದಾರರು - ಇರುವುದಿಲ್ಲ. 

ಅನುಬಂಧ-4 

ವಾಹನ ಮಾಲೀಕರು ಪರವಾಗಿ ಗುರುತಿಸಲಾದ ದಾಖಲೆಗಳು - ಆರ್‌.ಸಿ. ಪುಸ್ತಕದ ಪ್ರತಿ. 


ಹೆಚ್‌.ಬಿ.ಬಾಲಗಂಗಾಧರ 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
PR.2258 ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೪೯ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಕೋಲಾರ ಜಿಲ್ಲೆ, ಕೋಲಾರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು ಃ ಬಾಲಗಂಗಾಧರ ಹೆಚ್‌.ಬಿ.ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ. ಕೋಲಾರ. 
ಪ್ರಕರಣದ ಸಂಖ್ಯೆ: ಅಎಕ್ಷ್‌ಇ/11/ಹೊಲೀಸ್‌/45/2010-11, ದಿನಾಂಕಃ 06-05-2013. 
ಫಿರ್ಯಾದುದಾರರು ಆರಕ್ಷಕ ನಿರೀಕ್ಷಕರು, 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ. 


ಅರ್ಜಿದಾರರು 4 ತಮ್ಮೇಗೌಡ ಬಿನ್‌ ತಿರುಪಳ್ಳಪ್ಪ, 
ಮಠಪುರ ಗ್ರಾಮ, ಚಂಜುಮಲ್ಲೇ ಅಂಚೆ, ಕೋಲಾರ ತಾಲ್ಲೂಕು. 

ಪ್ರಸ್ತಾವನೆಃ- 

ದಿನಾಂಕಃ 24-12-2010 ರಂದು ಸಂಜೆ ಸುಮಾರು 06-00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ದಳ, ಕೋಲಾರ ಮತ್ತು ಸಿಬ್ಬಂದಿ ಕೋಲಾರ ತಾಲ್ಲೂಕು, ತಿಪ್ಪೇನಹಳ್ಳಿ ಗ್ರಾಮದ ಭೀಮಣ್ಣ ನವರ ಮನೆಯ ಮುಂದೆ ಇರುವ ಥಾರ್‌ ರಸ್ತೆಯಲ್ಲಿ 
ಕಾಯುತ್ತಿರುವಾಗ ಕ್ಯಾಲನೂರು ಕಡೆಯಿಂದ ಒಬ್ಬ ವ್ಯಕ್ತಿ ದ್ವಿಚಕ್ರ ವಾಹನದ ಪೆಟ್ರೋಲ್‌ ಟ್ಯಾಂಕ್‌ನ ಮೇಲೆ ರಟ್ಟಿನ ಬಾಕ್ಸ್‌ನ್ನು ಇಟ್ಟುಕೊಂಡು ಬರುತ್ತಿದ್ದು, 
ಸಮವಸ್ತದಲ್ಲಿದ್ದ ಪೊಲೀಸ್‌ ಸಿಬ್ಬಂದಿಯನ್ನು ಕಂಡು ಅವರ ಕಣ್ಣುತಪ್ಪಿಸಿ ಮುಂದೆ ಹೋಗುತ್ತಿದ್ದ, ಅದನ್ನು ಪೊಲೀಸರನ್ನು ನೋಡಿ ಆ ವಾಹನವನ್ನು 
ಹಿಂಬಾಲಿಸಿದರು. ಅದನ್ನು ಕಂಡು ವಾಹನ ಚಾಲಕ ಮತ್ತು ರಟ್ಟಿನ ಪೆಟ್ಟಿಗೆಯನ್ನು ಸ್ಥಳದಲ್ಲೆ ಬಿಟ್ಟು ಓಡಿ ಹೋಗುತ್ತಿದ್ದು ಪೊಲೀಸ್‌ನವರು ಅವನನ್ನು 
ಹಿಡಿಯಲು ಹಿಂಬಾಲಿಸಿ ಪ್ರಯತ್ನಿಸಿದರೂ ಸಿಕ್ಕಿರುವುದಿಲ್ಲ ನಂತರ ಪೊಲೀಸ್‌ನವರು ವಾಹನವನ್ನು ಪರಿಶೀಲಿಸಿದಾಗ ಅದರ ಸಂಃ ಕೆಎ-07 ಎಎಲ್‌-7563 
ಹೀರೋ ಹೊಂಡಾ ಗ್ಲಾಮರ್‌ ಎಂಬುದಾಗಿ ತಿಳಿದುಬಂದಿದ್ದು ಅದರ ಮೇಲೆ ಇದ್ದ ರಟ್ಟಿನ ಬಾಕ್ಸ್‌ನ್ನು ಪರಿಶೀಲಿಸಲಾಗಿ 180 ಮಿಲಿಯ 48 ರಾಜ ವಿಸ್ಕಿ 
ಬಾಟಲುಗಳು ಇರುವುದು ಕಂಡು ಬಂತು. ಅವುಗಳಲ್ಲಿ ಒಂದನ್ನು ಎಫ್‌.ಎಸ್‌.ಎಲ್‌. ಪರೀಕ್ಷೆಗಾಗಿ ಮಾದರಿ ತೆಗೆದು ಅದರ ಬಾಯಿಗೆ ಬಟ್ಟೆ ಸುತ್ತಿ, ದಾರದಿಂದ 
ಹೊಲೆದು "ಕೆ" ಎಂಬ ಸೀಲಿನಿಂದ ಮೊಹರು ಮಾಡಲಾಯಿತು. ತದನಂತರ ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ವಾಹನ ಮತ್ತು ಮದ್ಯವನ್ನು ವಶಕ್ಕೆ 
ತೆಗೆದುಕೊ೦ಡು ಮೊಕದ್ದಮೆ ಸಂಖ್ಯೆಃ 40 ರಂತೆ ಪ್ರಕರಣ ದಾಖಲಿಸಲಾಯಿಸಲಾಗಿದೆ ಎಂದು ವರದಿ ಮಾಡಿರುತ್ತಾರೆ. 


2. ನಿಯಮಗಳಂತೆ ಸ್ವತ್ತಿನ ಪಟ್ಟಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ, ದಿನಾ೦ಕಃ 03-01-2011 ರಂದು ಮಾಲನ್ನು ಅಬಕಾರಿ 
ಇಲಾಖೆಗೆ ಹಸ್ತಾಂತರಿಸಲು ಅನುಮತಿ ಪಡೆದಿರುತ್ತಾರೆ. 


3. ಈ ಜಪ್ತಾಗಿರುವ ವಾಹನವನ್ನು ಅಬಕಾರಿ ಕಾಯ್ದೆಯಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾಹನ ಮಾಲೀಕರ ಹೆಸರು ಮತ್ತು ವಿಳಾಸ 
ಅವಶ್ಯಕವಾಗಿದ್ದು ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳಿಂದ 'ಬಿ' ಎಕ್ಸ್‌ಟ್ರಾಕ್ಟ್‌ ವಹಿ ಬೇಕಾಗಿರುತ್ತದೆ. ಆದ್ದರಿಂದ, ಸಾರಿಗೆ ಅಧಿಕಾರಿಗಳು, ಕೋಲಾರ ರವರಿಗೆ 
'ಬಿ' ಎಕ್ಸ್‌ಟ್ರಾಕ್ಟ್‌ ಪಡೆದು ತಮ್ಮೇಗೌಡ ಸದರಿ ವಾಹನದ ನೋಂದಾಣಿ ಮಾಲೀಕರೆಂದು ದೃಢೀಕರಿಸಿಕೊಂಡು ಪ್ರಕರಣದ ಮುಂದಿನ ವಿಚಾರಣೆ 
ನಡೆಸಲಾಗಿರುತ್ತೆ. 


4. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋಲಾರ ರವರು ದಿನಾಂಕಃ 25-01-2011 ರ ಪತ್ರದಂತೆ 'ಬಿ' ಎಕ್ಸ್‌ಟ್ರಾಕ್ಟ್‌ನ್ನು ನೀಡಿರುತ್ತಾರೆ. ದಿನಾಂಕಃ 
29-03-2011 ರಂದು ತಮ್ಮೇಗೌಡ ಬಿನ್‌ ತಿರುಪಳ್ಳಪ್ಪ ರವರು ಕಲಂ 457 ಸಿ.ಆರ್‌.ಪಿ.ಸಿ. ಅಡಿಯಲ್ಲಿ ವಾಹನ ಸಂಖ್ಯೆಃ ಕೆಎ-07 ಎಎಲ್‌-7563 ಹೀರೋ 
ಹೊಂಡಾ ಗ್ಲಾಮರ್‌ ವಾಹನವನ್ನು ಮದ್ಯಂತರ ವಶಕ್ಕೆ ನೀಡಲು ಅರ್ಜಿಯನ್ನು ಸಲ್ಲಿಸಿದ್ದು, ರೂ. 17,500/- ಗಳ ಮೊತ್ತಕ್ಕೆ ಕರ್ನಾಟಕ ಬ್ಯಾಂಕ್‌, ಕೋಲಾರ 
ಶಾಖೆ ರವರಿಂದ ಬ್ಯಾಂಕ್‌ ಗ್ಯಾರಂಟಿಯನ್ನು ಪಡೆದು, ಕೆಲವು ನಿರ್ಧಿಷ್ಟ ಷರತ್ತುಗಳ ಅನುಸಾರ ಈ ಪ್ರಾಧಿಕಾರದ ದಿನಾ೦ಕಃ 29-03-2011 ರ ಆದೇಶದಂತೆ 
ಷರತ್ತುಗಳ ಅನುಸಾರ ವಾಹನವನ್ನು ಮದ್ಯಂತರ ಅವಧಿಗಾಗಿ ವಾಹನವನ್ನು ಅವರ ವಶಕ್ಕೆ ನೀಡಲಾಗಿರುತ್ತದೆ. 


5. ಸದರಿ ಪ್ರಕರಣದಲ್ಲಿ ಜಪ್ತಾಗಿರುವ ವಾಹನವನ್ನು ಅಬಕಾರಿ ಕಾಯಿದೆ, ಅಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾಹನದ ಮಾಲೀಕರ 
ಹೆಸರು ಮತ್ತು ವಿಳಾಸಗಳು ಅವಶ್ಯಕವಾಗಿದ್ದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋಲಾರ ರವರಿಂದ ಪ್ರಕರಣದಲ್ಲಿ ಜಪ್ತಾದ ದ್ವಿಚಕ್ರವಾಹನ ಸಂಖ್ಯೆಃ 
ಕೆಎ-07 ಎಲ್‌-7563 ತಮ್ಮೇಗೌಡ ತಂದೆ ತಿರುವಳ್ಳಪ್ಪ ಮಠಪುರ ಗ್ರಾಮ, ಚಂಚುಮಲ್ಲೇ ಅಂಚೆ, ಕೋಲಾರ ತಾಲ್ಲೂಕು ಎಂದು ದೃಢೀಕರಿಸಿಕೊಂಡು ಈ 
ಪ್ರಾಧಿಕಾರದ ದಿನಾಂಕಃ 17-02-2011 ರ ಕಾರಣಕೇಳಿ ನೋಟೀಸ್‌ನಲ್ಲಿ ಅವರ ದ್ವಿಚಕ್ರವಾಹನವನ್ನು ಅಕ್ರಮ ಮದ್ಯದ ಬಾಟಲುಗಳನ್ನು ಸಾಗಾಟಣೆ ಮಾಡಲು 
ಬಳಸಿರುವುದರಿಂದ ಸದರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕೇಳಲಾಗಿ ಅದಕ್ಕೆ ಸದರಿ ಅರ್ಜಿದಾರರು ಅವರ ದಿನಾಂಕಃ 
18-03-2011 ರ ಸಮಜಾಯಿಸಿ ಪತ್ರದಲ್ಲಿ ದಿನಾಂಕಃ 24-12-2010 ರಂದು ಸದರಿ ವಾಹನವನ್ನು ಅವರ ಮನೆಯ ಹತ್ತಿರ ನಿಲುಗಡೆ ಮಾಡಿದ್ದು, ಅವರ 
ಆನಾರೋಗ್ಯ ನಿಮಿತವಾಗಿ ಆರೋಗ್ಯ ಸರಿಇಲ್ಲದೇ ಇರುವುದರಿಂದ, ವಾಹನವನ್ನು ಮನೆಯ ಹತ್ತಿರ ನಿಲ್ಲಿಸಿ ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗಿ ಬರುವಷ್ಟರಲ್ಲಿ 
ಮನೆಯ ಹತ್ತಿರ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಯಾರೋ ತೆಗೆದುಕೊಂಡು ಹೋಗಿ ಅಬಕಾರಿ ಅಕ್ರಮ ಚಟುವಟಿಕೆಯಲ್ಲಿ ಉಪಯೋಗಿಸಿದ್ದು, ಸದರಿ ಕೃತ್ಯಕ್ಕೆ 
ಅವರ ವಾಹನಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ತಿಳಿಸಿ ಮೊಕದ್ದಮೆಯಲ್ಲಿ ಜಪ್ತು ಮಾಡಿರುವ ಅವರ ದ್ವಿಚಕ್ರ ವಾಹನ ಸಂಖ್ಯೆಃ ಕೆಎ-07 ಎಂ-7563 
ರನ್ನು ಖಾಯಂ ಆಗಿ ಅವರ ಸುಪರ್ಧಿಗೆ ಬಿಡುಗಡೆ ಮಾಡವಲಿ ಈ ಪ್ರಾಧಿಕಾರವನ್ನು ಕೋರಿರುತ್ತಾರೆ. 


6. ವಿಚಾರಣೆಃ- 


ಸಹಾಯಕ ಅಭಿಯೋಗ ನಿರ್ದೇಶಕರಿಂದ ದಿಃ 15-1-2002 ರಿಂದ ಹೆಜ್‌.ಎನ್‌.ಕೋದಂಡರಾಮೇಗೌಡ, ಅವರ ಮುಖ್ಯ ವಿಚಾರಣೆಗೆ 
ಒಳಪಡಿಸಿದಾಗ ಅವರ ಹೇಳಿಕೆಗಳು ಈ ಪ್ರಾಧಿಕಾರದ ಮುಂದೆ ಹೀಗೆ ಹೇಳಿರುತ್ತಾರೆ. 


7. ಮುಖ್ಯ ಎಚಾರಣೆಃ- ಸಹಾಯಕ ಅಭಿಯೋಗ ನಿರ್ದೇಶಕರಿಂದ ದಿನಾಂಕಃ 15-11-2012. 


೩೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ನನಗೆ ಆರಕ್ಷಕರ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ಇವರ ಪರಿಚಯವಿರುವುದಿಲ್ಲ. ನನ್ನ ಸಮಕ್ಷಮ ಈ 
ಪ್ರಕರಣದಲ್ಲಿರುವ ವಾಹನವನ್ನಾಗಿ ಅಥವಾ ಯಾವುದೇ ಮದ್ಯಸಾರವನ್ನಾಗಲ್ಲಿ ಮಹಜರ್‌ ಕ್ರಮ ಜರುಗಿಸಿ ಅಮಾನತು ಪಡಿಸಿಕೊಂಡಿರುವುದಿಲ್ಲ. ಸಾಕ್ಷಿದಾರರು 
ಮಹಜರ್‌ನಲ್ಲಿರುವ ಸಹಿಯನ್ನು ಗುರುತಿಸಿದರಿಂದ ಮಹಜರ್‌ನ್ನು ನಿ.ಪಿ-1 ಎಂದು ಸಾಕ್ಷಿಯ ಸಹಿಯನ್ನು ನಿ.ಪಿ.-1ಎ ಎಂದು ಗುರುತಿಸಲಾಯಿತು. ಅದರಲ್ಲಿ 
ಬರೆದ ವಿಷಯ ಗೊತ್ತಿಲ್ಲ. 

(ಈ ಹಂತದಲ್ಲಿ ಸ.ಹ.ನಿ. ರವರು ಈ ಸಾಕ್ಷಿಯನ್ನು ಪ್ರತಿಕೂಲ ಸಾಕ್ಷಿಯೆಂದು ಪರಿಗಣಿಸಿ ಪಾಟೀ ಸವಾಲು ಮಾಡಲು ವಿನಂತಿಸಿದ್ದು, ಸ.ಹ.ನಿ. ರವರಿಗೆ ಈ 
ಸಾಕ್ಷಿಗೆ ಪಾಟೀ ಸವಾಲು ಮಾಡಲು ಅವಕಾಶ ನೀಡಲಾಗಿದೆ.) 


ಪಾಟೀ ಸವಾಲುಃ ಸ.ಹ.ನಿ. ರವರಿಂದ ನಿ.ಪಿ-1 ಕ್ಕೆ ಸಹಿ ಮಾಡುವ ಪೂರ್ವವಾಗಿ ಪೊಲೀಸರು ಯಾವುದೇ ಬೆದರಿಕೆಯನ್ನು ಹಾಕಿರುವುದಿಲ್ಲ. ನಾನು ಪತ್ರಕ್ಕೆ 
ಸಹಿ ಮಾಡಬೇಕಾದರೆ ಅದರು ವಿಷಯವನ್ನು ತಿಳಿದುಕೊಂಡು ಸಹಿ ಮಾಡುತ್ತೇನೆ ಎಂದರೆ ಸರಿ. ನಿ.ಪಿ-1 ಕ್ಕೆ ಸಹಿ ಮಾಡುವ ಪೂರ್ವವಾಗಿ ಯಾವುದೇ 
ಆಸೆ ಮತ್ತು ಅಮಿಕ್ಷೆಗಳನ್ನು ಪೊಲೀಸರು ಒಡ್ಡಿರುವುದಿಲ್ಲ. ನಿ.ಪಿ-1 ಕ್ಕೆ ಸ್ವಇಚ್ಚೆಯಿಂದ ಸಹಿ ಮಾಡಿರುತ್ತೇ ಎಂದರೆ ಸರಿ. ದಿನಾಂಕ 24-12-2010 ರಂದು 
ನಿ.ಪಿ-1 ರಂತೆ ಕ್ರಮ ಜರುಗಿಸಿ ಮದ್ಯಸಾರ ಮತ್ತು ವಾಹನವನ್ನು ಅಮಾನತ್ತು ಪಡಿಸಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರೆ ನನ್ನನ್ನು ಈ ನ್ಯಾಯಾಲಯಕ್ಕೆ 
ಕರೆದುಕೊಂಡು ಬಂದಿರುತ್ತಾರೆಂದರೆ ಸರಿಯಲ್ಲ. ಅರ್ಜಿದಾರರಿಗೆ ಸಹಾಯ ಮಾಡಲು ಸುಳ್ಳು ನುಡಿಯುತ್ತಿದೆನೆಂದರೆ ಸರಿಯಲ್ಲ. ಪಾಟೀ ಸವಾಲು ಮತ್ತು 
ಮರು ವಿಚಾರಣೆ ಇರುವುದಿಲ್ಲ. 

8. ದಿನಾಂಕಃ 30-01-2011 ರಂದು ಅರ್ಜಿದಾರರ ಪರ ಮೈಮೋವನ್ನು ಸಲ್ಲಿಸಿ ಈ ಮೊಕದ್ದಮೆಯಲ್ಲಿ ವಾಹನವನ್ನು ಜಪ್ತು ಮಾಡಿರುವುದನ್ನು 
ಒಪ್ಪಿಕೊಂಡಿರುತ್ತಾರೆ. ಸದರಿ ಪ್ರಕರಣದಲ್ಲಿ 48 ರಾಜಾವಿಸ್ಕಿ ಬಾಟಲುಗಳನ್ನು ಜಪ್ತು ಪಡಿಸಿದ್ದು, ಅವುಗಳಲ್ಲಿ 01 ಬಾಟಲುನ್ನು ಮಾದರಿಯಾಗಿ ತೆಗೆದುಕೊಂಡ 
ಮಾಲನ್ನು ತಜ್ಞರ ಪರಿಶೀಲನೆಗಾಗಿ ತೆಗೆದು ಸದರಿ ಮಾದರಿಯನ್ನು ರಾಸಾಯನಿಕ ವಿಶ್ಲೇಷಕರಿಂದ ವಿಶ್ಲೇಷಿಸಿದಾಗ ಮಾದರಿ ಮಾನವನ ಸೇವನೆಗೆ 
ಯೋಗ್ಯವಾಗಿದೆಂದು ದಿನಾಂಕಃ 05-04-2011 ರ ವರದಿಯಲ್ಲಿ ರಂದು ವರದಿ ಮಾಡಲಾಗಿರುತ್ತೆ. ಪ್ರಕರಣದಲ್ಲಿ ದಾಖಲಿಸಿರುವ ಪ್ರಥಮ ಮಾಹಿತಿ 
ವರದಿಯನ್ನು ನಿಶಾನೆ.ಪಿ-1, ಸ್ವತ್ತಿನ ಪಟ್ಟಿಯನ್ನು ನಿಶಾನೆ.ಪಿ-2 ಮಹಜರ್‌ ಪ್ರತಿಯನ್ನು ನಿಶಾನೆ.ಪಿ-3 ವಾಹನ ನೋಂದಾಯಿತ ಮಾಲೀಕತ್ವದ ಬಗ್ಗೆ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಕೋಲಾರ ಅವರಿಂದ ಪಡೆದ "ಬಿ' ಎಕ್ಸ್‌ಟ್ರಾಕ್ಟ್‌ ಪ್ರತಿಯನ್ನು ನಿಶಾನೆ-4 ರಾಸಾಯನಿಕ ವಿಶ್ಲೇಷಣೆ ವರದಿಯನ್ನು ನಿಶಾನೆ.ಪಿ-5 ಎಂದು 
ಗುರುತಿಸಲಾಗಿರುತ್ತೆ ಹಾಗೂ ಪ್ರಕರಣದಲ್ಲಿ ಜಪ್ತು ಮಾಡಿರುವ ವಾಹನವನ್ನು ಎಂ.ಓ.ನಂ. 01 ಎಂದು ಗುರುತಿಸಲಾಗಿರುತ್ತೆ. 


9. ಸಹಾಯಕ ಅಭಿಯೋಗ ನಿರ್ದೇಶಕರು, ಕೋಲಾರ ಅವರು ಎನ್ನು ವಾದ ಮಂಡಿಸಿ, ಸದರಿ ವಾಹನದಲ್ಲಿ ಮದ್ಯದ ಬಾಟಲುಗಳನ್ನು 
ಸಾಗಿಸುತ್ತಿರುವಾಗ ಮಾಲು ಸಹಿತ ಆರಕ್ಷಕರ ನಿರೀಕ್ಷಕರು, ಅಬಕಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ರವರು ಕೇಸ್‌ ದಾಖಲಿಸಿದ ಬಗ್ಗೆ ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಬಾಟಲುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ, ವಾಹನ 
ಮತ್ತು ಮದ್ಯದ ಬಾಟಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ನಿರ್ಧರಿಸಬೇಕಾದ ಅಂಶಗಳು ಈ ಕೆಳಗಿನಂತಿವೆ. 


1) ದ್ವಿಚಕ್ರ ವಾಹನ ಸಂಖ್ಯೆ ಕೆಎ-07 ಎಲ್‌-7563, ಹೀರೋ ಹೊಂಡ ಗ್ಲಾಮರ್‌ ರ ಮೇಲೆ ಅಕ್ರಮವಾಗಿ 48 ರಾಜಾ ವಿಸ್ಕಿ ಮದ್ಯದ ಬಾಟಲುಗಳನ್ನು 
ದಿನಾಂಕಃ 24-12-2010 ರಂದು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಲಾಗಿರುತ್ತೆ? ಹಾಗೂ ಈ ರೀತಿ ಸಾಗಿರುವ ಮುಖಾಂತರ ಕರ್ನಾಟಕ 
ಅಬಕಾರಿ ಕಾಯಿದೆ ಮತ್ತು ನಿಯಮಗಳನ್ನು ಉಲ್ಲಂಫಿಸಲಾಗಿದೆಯೇ? 


2) ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43(ಬಿ) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದೆಯೇ? ಹಾಗೂ 
ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 


3) ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲಿ ಅಥವಾ ಅವರ ಪ್ರತಿನಿಧಿಯಾಗಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯದ 
ಬಾಟಲುಗಳನ್ನು ಸಾಗಿಸಲು ಶಾಮಿಲಾಗಿದ್ದೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅಬಕಾರಿ ವಸ್ತುಗಳ ಸಾಗಾಣಿಕೆಗೆ 
ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೇಚರಿಕೆ ತೆಗೆದು 
ಕೊಂಡಿರುತ್ತಾರೆಯೇ? 


4) ತೀರ್ಮಾನಕ್ಕೆ ಬರಬಹುದಾಗಿದೆ. 
ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ ಕಾರಣಗಳು ಈ ಕೆಳಗಿನಂತೆ ನೀಡಲಾಗಿದೆ. 
1) ಒಂದನೇ ಅಂಶಕ್ಕೆ ಹೌದು ಎಂತಲೂ. 
2) ಎರಡನೇ ಅಂಶಕ್ಕೆ ಹೌದು ಎಂತಲೂ. 
3) ಮೂರನೇ ಅಂಶಕ್ಕೆ ಈ ಕೆಳಗಿನಂತೆ ವಿವರಿಸಿದೆ. 

10 ಅಂಶ-01:- ದಿನಾಂಕಃ 24-12-2010 ರಂದು ಸಂಜೆ ಸುಮಾರು 06-00 ಗಂಟಿ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು. ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ದಳ, ಕೋಲಾರ ಮತ್ತು ಸಿಬ್ಬಂದಿ ಕೋಲಾರ ತಾಲ್ಲೂಕು, ತಿಪ್ಪೇನಹಳ್ಳಿ ಗ್ರಾಮದ ಭೀಮಣ್ಣ ನವರ ಮನೆಯ ಮುಂದೆ ಇರುವ ಥಾರ್‌ 
ರಸ್ತೆಯಲ್ಲಿ ಕಾಯುತ್ತಿರುವಾಗ ಕ್ಯಾಲನೂರು ಕಡೆಯಿಂದ ಒಬ್ಬ ವ್ಯಕ್ತಿ ದ್ವಿಚಕ್ರ ವಾಹನದ ಪೆಟ್ರೋಲ್‌ ಟ್ಯಾಂಕ್‌ನ ಮೇಲೆ ರಟ್ಟಿನ ಬಾಕ್ಸ್‌ನ್ನು ಇಟ್ಟುಕೊಂಡು 
ಬರುತ್ತಿದ್ದು, ಸಮವಸ್ತದಲ್ಲಿದ್ದ ಪೊಲೀಸ್‌ ಸಿಬ್ಬಂದಿಯನ್ನು ಕಂಡು ಅವರ ಕಣ್ಣುತಪ್ಪಿಸಿ ಮುಂದೆ ಹೋಗುತ್ತಿದ್ದ, ಅದನ್ನು ಪೊಲೀಸರನ್ನು ನೋಡಿ ಆ 
ವಾಹನವನ್ನು ಹಿಂಬಾಲಿಸಿದರು. ಅದನ್ನು ಕಂಡು ವಾಹನ ಚಾಲಕ ದ್ವಿಚಕ್ರ ವಾಹನವನ್ನು ಮತ್ತು ರಟ್ಟಿನ ಪೆಟ್ಟಿಗೆಯನ್ನು ಸ್ಥಳದಲ್ಲೆ ಬಿಟ್ಟು ಓಡಿ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೫೧ 





ಹೋಗುತ್ತಿದ್ದು ಪೊಲೀಸ್‌ನವರು ಅವನನ್ನು ಹಿಡಿಯಲು ಹಿಂಬಾಲಿಸಿ ಪ್ರಯತ್ನಿಸಿದರೂ ಸಿಕ್ಕಿರುವುದಿಲ್ಲ. ನಂತರ ಪೊಲೀಸ್‌ನವರು ವಾಹನವನ್ನು 
ಪರಿಶೀಲಿಸಿದಾಗ ಅದರ ಸಂಖ್ಯೆಃ ಕೆಎ-07 ಎಎಲ್‌-7563 ಹೀರೋ ಹೊಂಡಾ ಗ್ಲಾಮರ್‌ ಎಂಬುದಾಗಿ ತಿಳಿದುಬ೦ದಿದ್ದು ಅದರ ಮೇಲೆ ಇದ್ದ ರಟ್ಟಿನ 
ಬಾಕ್ಸ್‌ನ್ನು ಪರಿಶೀಲಿಸಲಾಗಿ 180 ಮಿಲಿಯ 48 ರಾಜ ವಿಸ್ಕಿ ಬಾಟಲುಗಳು ಇರುವುದು ಕಂಡು ಬಂತು. ಅವುಗಳಲ್ಲಿ ಒಂದನ್ನು ಎಫ್‌.ಎಸ್‌.ಎಲ್‌. 
ಪರೀಕ್ಷೆಗಾಗಿ ಮಾದರಿ ತೆಗೆದು ಅದರ ಬಾಯಿಗೆ ಬಟ್ಟೆ ಸುತ್ತಿ, ದಾರದಿಂದ ಹೊಲೆದು "ಕ' ಎಂಬ ಸೀಲಿನಿಂದ ಮೊಹರು ಮಾಡಲಾಯಿತು. ತದನಂತರ 
ಸ್ಥಳ ಮಹಜರ್‌ ಕ್ರಮ ಜರುಗಿಸಿ ವಾಹನ ಮತ್ತು ಮದ್ಯವನ್ನು ವಶಕ್ಕೆ ತೆಗೆದುಕೊಂಡು ಮೊಕದ್ದಮೆ ಸಂಖ್ಯೆ 40 ರಂತೆ ಪ್ರಕರಣ 
ದಾಖಲಿಸಲಾಯಿಸಲಾಗಿದೆ ಹಾಗೂ ಸ್ವತ್ತುಗಳನ್ನು ಮುಂದಿನ ತನಿಖೆಗೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ದಿನಾಂಕಃ 
03-01-2011 ರಂದು ಅನುಮತಿ ಪಡೆದಿರುವ ಹಿನ್ನೆಲೆಯಲ್ಲಿ ಈ ದ್ವಿಚಕ್ರ ವಾಹನದ ಮೇಲೆ ಮದ್ಯದ ಬಾಟಲುಗಳನ್ನು ಇರಿಸಿಕೊಂಡು ಅಕ್ರಮವಾಗಿ 
ಸಾಗಿಸಲು ಉಪಯೋಗಿಸಿರುವುದರಿ೦ದ ಇದು ಕರ್ನಾಟಕ ಅಬಕಾರಿ ಕಾಯಿದ್ದೆ ಮತ್ತು ನಿಯಮಗಳನ್ನು ಉಲ್ಲಂಘಸಿದ್ದಾರೆಂದು ನನ್ನ ಉತ್ತರವಾಗಿದೆ. 


11. ಅಂಶ-02:- ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43 (ಬಿ) ರಂತ ವಾಹನದ ನೋಂದಾವಣೆ ಮಾಲೀಕರಾದ ತಮ್ಮೇಗೌಡ ರವರಿಗೆ ಈ 
ಪ್ರಾಧಿಕಾರದ ದಿನಾಂಕಃ 17-02-2011 ರ ಕಾರಣಕೇಳಿ ನೋಟೀಸ್‌ನಲ್ಲಿ ಅವರ ದ್ವಿಚಕ್ರ ವಾಹನವನ್ನು ಅಕ್ರಮವಾಗಿ ಮದ್ಯದ ಬಾಟಲುಗಳನ್ನು 
ಸಾಗಾಟಣೆ ಮಾಡಲು ಉಪಯೋಗಿಸಿಕೊಂಡು ಕರ್ನಾಟಕ ಅಬಕಾರಿ ಕಾಯಿದ್ದೆ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕೆ ಪ್ರಕರಣದಲ್ಲಿ ಜಪ್ತು ಮಾಡಿರುವ 
ಅವರ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆ೦ದು ಕಾರಣಕೇಳಲಾಗಿದ್ದು, ಅದಕ್ಕೆ ಅವರು ದಿನಾಂಕಃ 18-03-2011 ರ 
ಸಮಜಾಯಿಸಿ ಪತ್ರದಲ್ಲಿ ದಿನಾಂಕಃ 24-12-2010 ರಂದು ಸದರಿ ವಾಹನವನ್ನು ಅವರ ಮನೆಯ ಹತ್ತಿರ ನಿಲುಗಡೆ ಮಾಡಿದ್ದು, ಅವರ ಆನಾರೋಗ್ಯ 
ನಿಮಿತವಾಗಿದ್ದು, ಆರೋಗ್ಯ ಸರಿಇಲ್ಲದೇ ಇರುವುದರಿಂದ, ವಾಹನವನ್ನು ಮನೆಯ ಹತ್ತಿರ ನಿಲ್ಲಿಸಿ ಬೆಂಗಳೂರಿಗೆ ಆಸ್ಪತ್ರೆಗೆ ಹೋಗಿ ಬರುವಷ್ಟರಲ್ಲಿ 
ಮನೆಯ ಹತ್ತಿರ ನಿಲ್ಲಿಸಿದ್ದ ದ್ವಿಚಕ್ರ ವಾಹನವನ್ನು ಯಾರೋ ತೆಗೆದುಕೊಂಡು ಹೋಗಿ ಅಬಕಾರಿ ಅಕ್ರಮಚಟುವಟಕೆಯಲ್ಲಿ ಉಪಯೋಗಿಸಿದ್ದು, ಸದರಿ 
ಕೃತ್ಯಕ್ಕೆ ಅವರ ವಾಹನಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ತಿಳಿಸಿ ಮೊಕದ್ದಮೆಯಲ್ಲಿ ಜಪ್ತು ಮಾಡಿರುವ ಅವರ ದ್ವಿಚಕ್ರ ವಾಹನ ಸಂಖ್ಯೆಃ ಕೆಎ-07 
ಎಂ-7563 ರನ್ನು ಖಾಯಂ ಆಗಿ ಅವರ ಸುಪರ್ಧಿಗೆ ಬಿಡುಗಡೆ ಮಾಡವಲ್ಲಿ ಈ ಪ್ರಾಧಿಕಾರವನ್ನು ಕೋರಿರುತ್ತಾರೆ. 

ಆರ್‌ಸಿ ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಸೂಕ್ತವಾದ ಕಾಲವಕಾಶ ನೀಡಿದೆ ಎಂಬುದು ನನ್ನ ಉತ್ತರ. 


ಅಂಶ-03:- ಅಲ್ಲದೇ, ವಾಹನ ಮಾಲೀಕರಾಗಲೀ, ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರಶಿನಿಧಿಗಳಾಗಲೀ, ವಾಹನದಲ್ಲಿ ಕಳ್ಳ 


ಸಾಗಾಣಿಕೆಯಾಗದಂತೆ ಮುನ್ನಚ್ಚೆರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ನಿತ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ, ಬೆಂಗಳೂರು ಈ 
ಕೆಳಗಿನಂತೆ ಆದೇಶ ನೀಡಿರುವುದನ್ನು ಉಲ್ಲೇಖಿಸುತ್ತಾ. 


The Hon'ble high Court of Karnataka Bangalore in the case of Ramesh N.Dixit V/S State of Karnataka, 1987 92) Kar.L.j.Sh.N.278:ILR 
1985 Kar 2571 held that “the owners required to show under sub-section (2) of section 71-B is that he, his agent, if any and the person 
in charge of the vehicle (in this case the driver) each, had taken all reasonable and necessary precautions against the misusing of the 
vehicle and that this offence had been committed without the knowledge or connivance any of them. 
RAE EC MEA ER ಬಜ EN It is not merely enough if the truck owner says that his truck had been 
misused without his knowledge or connivance, but in addition he is bound to show that he had taken all reasonable and necessary 


precautions against such misuse”. 


ಅಂಶ-04:- ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ವಾದವನ್ನು ಕೇಳಿ ಕೆಳಗಿನಂತೆ 
ಆದೇಶಿಸಲಾಗಿದೆ. 


ಆದೇಶ 


ಹೆಚ್‌.ಬಿ.ಬಾಲಗಂಗಾಧರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ರ ಕಲಂ 43(ಎ) ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ 43(ಬಿ) ಅಡಿ ಕ್ರಮ ಜರುಗಿಸಿದ ನಂತರ ಆರಕ್ಷಕ 
ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಕೋಲಾರ ರವರು ಪ್ರಮಾ.ವ. ಸಂಖ್ಯೆಃ 40/2010, ದಿನಾಂಕಃ 24-12-2010 ರಲ್ಲಿ ಜಪ್ತು 
ಪಡಿಸಿರುವ ದ್ವಿಚಕ್ರ ವಾಹನ ಹೀರೋ ಹೊಂಡ ಗ್ಲಾಮರ್‌ ನೋಂದಾಣಿ ಸಂಖ್ಯೆಃ ಕೆಎ-07 ಎಲ್‌-7563 ರ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ 
1965 ರ ಕಲಂ 43(ಎ) (2) ಅಡಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 


ಈ ಪ್ರಾಧಿಕಾರದ ದಿನಾಂಕಃ 29-03-2011 ರ ಮದ್ಯಂತರ ಆದೇಶದ ಮೇರೆಗೆ ಸದರಿ ವಾಹನದ ನೋಂದಾಣಿ ಮಾಲೀಕರಿಗೆ ತಾತ್ಕಾಲಿಕವಾಗಿ 
ಬಿಡುಗಡೆ ಮಾಡಿದ್ದು ಆದೇಶವನ್ನು ರದ್ದು ಪಡಿಸಲಾಗಿರುತ್ತೆ. ಸದರಿ ದ್ವಿಚಕ್ರ ವಾಹನದ ಮಾಲೀಕರು, ವಾಹನವನ್ನು ಮದ್ಯಂತರವಾಗಿ ತಮ್ಮ ವಶಕ್ಕೆ ಪಡೆಯುವ 
ಸಮಯದಲ್ಲಿ ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ಬ್ಯಾಂಕ್‌ ಗ್ಯಾರಂಟಿ ರೂ. 17,500/- (ಹದಿನೇಳು ಸಾವಿರದ ಐದು ನೂರು ರೂಪಾಯಿಗಳು ಮಾತ್ರ) ಸರ್ಕಾರಕ್ಕೆ 
ಇನ್‌ವೋಕ್‌ ಮಾಡಿಕೊಂಡು ಈ ಮೊತ್ತವನ್ನು ದಂಡ ಮತ್ತು ಮುಟ್ಟುಗೋಲು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸಲು ಆದೇಶಿಸಿದೆ. ಸದರಿ ಪ್ರಕರಣದಲ್ಲಿ 


೩೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಸರ್ಕಾರಕ್ಕೆ ಯಾವುದೇ ನಷ್ಠ ಉಂಟಾಗದೇ ಇರುವುದರಿಂದ ಬ್ಯಾಂಕ್‌ ಗ್ಯಾರಂಟಿ ಮೊತ್ತವು ಸರ್ಕಾರಕ್ಕೆ ಜಮೆಯಾದ ನಂತರ ಪ್ರಕರಣದಲ್ಲಿ ಜಪ್ತು ಮಾಡಿರುವ 
ದ್ವಿಚಕ್ರ ವಾಹನವನ್ನು ಅರ್ಜಿದಾರರಿಗೆ ಹಸ್ತಾಂತರಿಸಲು ಆದೇಶಿಸಿದೆ. 


ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿಃ 29-04-2013 ರಂದು ನನ್ನ ಸಹಿ ಹಾಗೂ 
ಮೊಹರ್‌ನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 


ಈ ಆದೇಶ ಹೊರಡಿಸಿದ 30 (ಮೂವತ್ರು) ದಿನಗಳ ಒಳಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 


ಹೆಚ್‌.ಬಿ.ಬಾಲಗಂಗಾಧರ 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 


ಅನುಬಂಧ-1 
ಫಿರ್ಯಾದುದಾರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 


ಪ್ರಾಸಾ-1 $ ಹಚ್‌.ಎನ್‌.ಕೋದಂಡರಾಮೇಗೌಡ ಬಿನ್‌ ನಾರಾಯಣಪ್ಪ, 55 ವರ್ಷ, 
ವೃತ್ತಿ - ವ್ಯವಸಾಯ, ಹುತ್ತೂರು. 


ಫಿರ್ಯಾದುದಾರ ಪರ ಮಂಡಿಸಲಾದ ದಾಖಲೆಗಳು 


ನಿಶಾನೆಪಿ- 1. ? ಪ್ರಮಾ.ವರದಿ ಪ್ರತಿ. 

ನಿಶಾನೆ.ಪಿ- 2 ಸ್ವತ್ತಿನ ಪಟ್ಟಿ. 

ನಿಶಾನೆ.ಪಿ - 3... ಮಹಜರ್‌ ಪ್ರತಿ. 

ನಿಶಾನೆ.ಪಿ - 4 ₹ ರಾಸಾಯನಿಕ ವಿಶ್ಲೇಷಣೆ ವರದಿ ಪ್ರತಿ. 
ಅನುಬಂಧ-3 

ವಾಹನ ಮಾಲೀಕರು ಪರವಾಗಿ ಮಾಡಲಾದ ಸಾಕ್ಷಿದಾರರು - ಯಾರು ಇರುವುದಿಲ್ಲ. 
ಅನುಬಂಧ-4 
ವಾಹನ ಮಾಲೀಕರು ಪರವಾಗಿ ಗುರುತಿಸಲಾದ ದಾಖಲೆಗಳು - ಆರ್‌.ಸಿ. ಪುಸ್ತಕದ ಪ್ರತಿ. 
ಹೆಚ್‌.ಬಿ.ಬಾಲಗಂಗಾಧರ 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
PR.2256 ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 


ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಕೋಲಾರ ಜಿಲ್ಲೆ, ಕೋಲಾರ ಇವರ ನ್ಯಾಯಾಲಯದಲ್ಲಿ 
ಉಪಸ್ಥಿತರು ಃ ಬಾಲಗಂಗಾಧರ ಹೆಚ್‌.ಬಿ. ಅಬಕಾರಿ ಉಪ ಆಯುಕ್ತರು,ಕೋಲಾರ ಜಿಲ್ಲೆ, ಕೋಲಾರ. 
ಪ್ರಕರಣದ ಸಂಖ್ಯೆಃ ಇಎಕ್ಸ್‌ಆ/13/ಪೊಲೀಸ್‌/49/2019-11, ದಿನಾಂಕ: 15-05-2013. 


ಫಿರ್ಯಾದುದಾರರ $ 
ಆರಕ್ಷಕ ನಿರೀಕ್ಷಕರು, ಶ್ರೀನಿವಾಸಪುರ ಪೊಲೀಸ್‌ ಠಾಣೆ, ಶ್ರೀನಿವಾಸಪುರ. 
Ke) 
ವಿರುದ 
ಅರ್ಜಿದಾರರು $ ಎಂ.ಲೋಕನಾಥ್‌ ಬಿನ್‌ ಮುನಿಸ್ವಾಮಿ, 23/3, ರಿಜರ್ವಾಯರ್‌ ಸ್ಪೀಟ್‌, ಬಸವನಗುಡಿ, ಬೆಂಗಳೂರು. 


ಪ್ರಸ್ತಾವನೆ:- 

ದಿನಾಂಕಃ 24-12-2010 ರಂದು ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯಿತಿ ಚುನಾವಣಾ ಮಾದರಿ ಸಂಹಿತೆ ಜಾರಿ ಅಧಿಕಾರಿಗಳಾದ 
ಶ್ರೀ ಮಹಮದ್‌ ಖಲೀಲ್‌ ರವರಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಅವರ ತಂಡದವರ ಜೊತೆಯಲ್ಲಿ ದಿನಾಂಕಃ 24-12-2010 ರಂದು ರಾತ್ರಿ ಸುಮಾರ್‌ 
9-00 ಗಂಟಿ ಸಮಯದಲ್ಲಿ ಶ್ರೀನಿವಾಸಪುರ ತಾಲ್ಲೂಕು ಎದರೂರು ಕ್ರಾಸ್‌ ಬಳಿ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವ ಸಮಯದಲ್ಲಿ ಎದರೂರು 
ಗ್ರಾಮದ ಕಡೆಯಿಂದ ಕೆಎ-05 ಎ೦ಆರ್‌-7767 ಎಂಬ ನೋಂದಣಿ ಸಂಖ್ಯೆಯುಳ್ಳ ಟಾಟಾ ಸುಮೋ ವಾಹನವು ಬರುತ್ತಿದ್ದು, ಅನುಮಾನಾಸ್ಪದವಾಗಿ ಅದನ್ನು 
ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ಅದರಲ್ಲಿ ಮೂರು ಕೇಸುಗಳು ಅಂದರೆ 180 ಮಿಲಿಯ 144 ರಾಜಾ ವಿಸ್ಕಿ ಬಾಟಲುಗಳು ಇರುವುದು ಕಂಡು 
ಬಂದಿದ್ದು, ವಾಹನ ಚಾಲಕ ಸ್ಥಳದಿಂದ ಓಡಿ ಹೋಗಿರುತ್ತಾನೆ. ನಂತರ ಮಾಲು ಮತ್ತು ವಾಹನವನ್ನು ವಶಪಡಿಸಿಕೊಂಡು ದಿನಾಂಕಃ 25-12-2010 ರಂದು 
ಬೆಳಿಗ್ಗೆ 9-15 ಗಂಟೆ ಸಮಯದಲ್ಲಿ ಶ್ರೀನಿವಾಸಪುರ ಪೊಲೀಸ್‌ ಠಾಣೆಗೆ ಹಸ್ತಾಂತರಿಸಿದ ಪ್ರಯುಕ್ತ ಆರಕ್ಷಕ ಉಪ ನಿರೀಕ್ಷಕರು, ಶ್ರೀನಿವಾಸಪುರ ಪೊಲೀಸ್‌ 
ಠಾಣೆ ರವರು ಮೊಕದ್ದಮೆ ಸಂಖ್ಯೆಃ 240/0 ರಂತೆ ಪ್ರಕರಣ ದಾಖಲಿಸಿರುವುದಾಗಿ ಈ ಪ್ರಾಧಿಕಾರಕ್ಕೆ ವರದಿ ಮಾಡಲಾಗಿರುತ್ತೆ. 
2. ಸ್ವತ್ತಿನ ಪಟ್ಟಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ, ಮಾಲನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕಃ 10-01-2011 ರಂದು ಈ 

ಪ್ರಾಧಿಕಾರದಿಂದ ಅನುಮತಿ ಪಡೆದಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೫೩ 





10. 


11. 


12. 


1) 


2) 


ಪ್ರಕರಣದಲ್ಲಿ ಜಪ್ತಾಗಿರುವ ವಾಹನವನ್ನು ಅಬಕಾರಿ ಕಾಯಿದೆ ಅಡಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವಾಹನ ಮಾಲೀಕರ ಹೆಸರು ಮತ್ತು 
ವಿಳಾಸಗಳು ಅವಶ್ಯಕವಾಗಿದ್ದು, ಸಹಾಯಕ ಸಾಲಿಗೆ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ಅವರಿಂದ "ಬಿ' ಎಕ್ಸಾಟ್ರಿಕ್ಟ್‌ ಅನ್ನು ಈ ಪ್ರಾಧಿಕಾರಿದಿಂದ 
ಪಡೆದುಕೊಂಡು, 'ಬಿ' ಎಕ್ಸ್‌ಟ್ರಾಕ್ಟ್‌ ಪ್ರಕಾರ ಸದರಿ ವಾಹನದ ನೋಂದಾಣಿ ಮಾಲೀಕರು ಎಂ.ಲೋಕನಾಥ್‌ ತಂದೆ ಬಿ.ಮುನಿಸ್ವಾಮಿ, ಬೆಂಗಳೂರು 
ಎಂದು ತಿಳಿದುಕೊಂಡು, ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43 (ಬಿ) ರಂತೆ ಸದರಿ ನೋಂದಾಯಿಣಿ ಮಾಲೀಕರಿಗೆ, ಅಬಕಾರಿ ಪ್ರಕರಣದಲ್ಲಿ 
ಜಪ್ತು ಮಾಡಿರುವ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣ ಕೇಳಿ ನೋಟೀಸ್‌ ನೀಡಿದ್ದು, ಅದಕ್ಕೆ ವಾಹನದ 
ಮಾಲೀಕರು ದಿನಾಂಕಃ24-03-2011 ರ ಹೇಳಿಕೆಯಲ್ಲಿ ಅವರ ಎರುದ್ಧ ಆರೋಪಿಸಿರುವ ಎಲ್ಲಾ ಆರೋಪಗಳನ್ನು ಅಲ್ಲಗೆಳೆದು, ಅವರ ವಾಹನದ 
ಎರುದ್ಧ ಸುಳ್ಳು ಮೊಕದ್ದಮೆ ದಾಖಲಿಸಿಕೊಂಡು, ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದನ್ನು ಆಕ್ಷೇಪಿಸಿ ಅವರ ವಾಹನವನ್ನು 
ಬಿಡುಗಡೆ ಮಾಡಲು ಈ ಪ್ರಾಧಿಕಾರಕ್ಕೆ ಪ್ರಾರ್ಥಿಸಿ ಕೊಂಡಿರುತ್ತಾರೆ. 

ಅರ್ಜಿದಾರರು ದಿನಾಂಕಃ 11-01-2011 ರ ಅರ್ಜಿಯಲ್ಲಿ ಕೋರಿರುವಂತೆ, ಜಪ್ತು ಮಾಡಿರುವ ವಾಹನದ ಇತ್ತೀಚಿನ ಮಾರುಕಟ್ಟೆ ಮೌಲ್ಯವನ್ನು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋಲಾರ ರವರಿಗೆ ನಿರ್ಧರಿಸಿಕೊಂಡು ವಾಹನದ ಇತ್ತೀಚಿನ ಮಾರುಕಟ್ಟೆ ಮೌಲ್ಯ ರೂ. 110,000/- ಸದರಿ 
ಮೌಲ್ಯಕ್ಕೆ ಸಮಾಂತರವಾಗಿ ರೂ. 1,10,000/- ಗಳ ಇಂಡಿಯನ್‌ ಬ್ಯಾಂಕ್‌, ಮಲ್ಲೇಶ್ವರಂ ಶಾಖೆ, ಬೆ೦ಗಳೂರು ಅವರ ಬ್ಯಾಂಕ್‌ ಗ್ಯಾರಂಟಿ 
ನಂ.2/2010-11 ರನ್ನು ಪಡೆದುಕೊಂಡು ಕೆಲವು ನಿರ್ಧಿಷ್ಟ ಷರತ್ತುಗಳನ್ನೊಳಗೊಂಡಂತೆ ಮದ್ಯಂತರದ (Interim custody) ಆಧಾರದ ಮೇರೆಗೆ 
ಅರ್ಜಿದಾರರ ವಶಕ್ಕೆ ತಾತ್ಕಾಲಿಕವಾಗಿ ವಾಹನವನ್ನು ಈ ಪ್ರಾಧಿಕಾರದ ದಿನಾಂಕಃ 17-01-2011 ರ ಆದೇಶದಂತೆ ಬಿಡುಗಡೆ ಮಾಡಲಾಗಿರುತ್ತೆ. 

ಪ್ರಾಸಾ 1 ವೆಂಕಟಾಚಲಪತಿ, ದಿನಾಂಕಃ 17-06-2011 ಮುಖ್ಯ ವಿಚಾರಣೆಯಲ್ಲಿ ಅವರು ಜಪ್ತು ದಾಳಿ ಮಾಡಿದ ಬಗ್ಗೆ ಹಾಗೂ ಮುದ್ದೆಮಾಲುಗಳನ್ನು 
ವಶಪಡಿಸಿಕೊಂಡ ಬಗ್ಗೆ ಮತ್ತು ಪ್ರಕರಣವನ್ನು ದಾಖಲಿಸಿ ಪ್ರಥಮ ವರ್ತಮಾನ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಸಿದ ಬಗ್ಗೆ ಸಾಕ್ಷಿ ನುಡಿದು, 
ಫಿರ್ಯಾದನ್ನು ನಿ.ಪಿ.1 ಎಂದು, ಪಂಚನಾಮೆಯನ್ನು ನಿ.ಪಿ.2 ಎ೦ದು ಗುರುತಿಸಲಾಗಿದೆ. ಈ ಸಾಕ್ಷಿಯನ್ನು ದಿನಾಂಕಃ 20-04-2012 ರಂದು ಪಾಟೀ 
ಸವಾಲು ಮಾಡಿದಾಗ ಜಪ್ತು ಪಂಚನಾಮೆಯನ್ನು ಮತ್ತು ಗುನ್ನೆಯನ್ನು ದಾಖಲಿಸಿಕೊಂಡ ಬಗ್ಗೆ ಸಮರ್ಥಿಸಿಕೊಂಡಿರುತ್ತಾರೆ. 

ಪ್ರಾಸಾ 2 ಎಂ.ಹೆಚ್‌.ನಾರಾಯಣಸ್ವಾಮಿ ರವರು ಜಪ್ತು ಪಂಚನಾಮೆ ಸಾಕ್ಷಿದಾರರಾಗಿದ್ದು, ಜಪ್ತು ಪಂಚನಾಮೆ ಬಗ್ಗೆ ಮುದ್ದೆಮಾಲುಗಳನ್ನು 
ವಶಪಡಿಸಿಕೊಂಡ ಬಗ್ಗೆ ದಿನಾಂಕಃ 08-06-2011 ರಂದು ಈ ಪ್ರಕಾರದ ಮುಂದೆ ಸಾಕ್ಷಿಯನ್ನು ಪಾಟಿ ಸವಾಲು ಮಾಡಿದಾಗ ಜಪ್ತು 
ಪಂಚನಾಮೆಯನ್ನು ಮತ್ತು ಗುನ್ನೆ ದಾಖಲಿಸಿಕೊಂಡಿರುವುದನ್ನು ಸಮರ್ಥಿಸಿಕೊಂಡಿರುತ್ತಾರೆ. 

ಪ್ರಾಸಾ 3 ಮಹಮದ್‌ ಖಲೀಲ್‌ ರವರು ಜಪ್ತು ಪಂಚನಾಮೆ ಸಾಕ್ಷಿ ಇದ್ದು, ಜಪ್ತು ಪಂಚನಾಮೆ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ ಹಾಗೂ ದಿನಾಂಕಃ 
06-09-2011 ರಂದು ಪಾಟಿ ಸವಾಲು ಸಮಯದಲ್ಲಿ ಜಪ್ತು ಪಂಚನಾಮೆ ಬಗ್ಗೆ ಮುದ್ದೆಮಾಲು ವಶಪಡಿಸಿಕೊಂಡಿರುವುದನ್ನು 
ಸಮರ್ಥಿಸಿಕೊಂಡಿರುತ್ತಾರೆ. 

ಪ್ರಾಸಾ 4 ಸುಬ್ರಮಣಿ ಕೆ.ವಿ. ರವರು ಸಹ ಜಪ್ತು ಪಂಚನಾಮೆ ಸಾಕ್ಷಿ ಇದ್ದು, ಜಪ್ತು ಪಂಚನಾಮೆ ಬಗ್ಗೆ ಸಾಕ್ಷಿ ನುಡಿದಿರುತ್ತಾರೆ. ಸದರಿ ಸಾಕ್ಷಿದಾರರು 
ಅವರು ದಿನಾಂಕಃ 17-06-2011 ರಂದು ಮುಖ್ಯ ವಿಚಾರಣೆ ಸಮಯದಲ್ಲಿ ಹಾಗೂ ಪಾಟಿ ಸವಾಲು ಸಮಯದಲ್ಲಿ ಪಂಚನಾಮ ಬಗ್ಗೆ 


ಸಮರ್ಥಿಸಿಕೊಂಡಿರುತ್ತಾರೆ. 
ದಿನಾಂಕಃ 20-11-2012 ರಂದು ಅರ್ಜಿದಾರರ ಪರ ವಕೀಲರು ಮೆಮೋವನ್ನು ಸಲ್ಲಿಸಿ ಈ ಮೊಕದ್ದಮೆಯಲ್ಲಿ ವಾಹನವನ್ನು ಜಪ್ತಿ ಮಾಡಿರುವುದನ್ನು 
ಒಪ್ಪಿಕೊಂಡಿರುತ್ತಾರೆ. 


ಸದರಿ ಪ್ರಕರಣದಲ್ಲಿ ಒಟ್ಟು 144 ಮದ್ಯದ ಬಾಟಲುಗಳನ್ನು ಜಪ್ತು ಪಡಿಸಿದ್ದು, ಅವುಗಳಲ್ಲಿ ಒಟ್ಟು 3 ಬಾಟಲುಗಳನ್ನು ರಾಸಾಯನಿಕ ವಿಶ್ಲೇಷಣೆ ತೆಗೆದು, 
ಮಾದರಿಗಳನ್ನು ರಾಸಾಯನಿಕ ವಿಶ್ಲೇಷಕರಿಂದ ವಿಶ್ಲೇಷಿಸಿದಾಗ ಸದರಿ ಮಾದರಿ ಬಾಟಲುಗಳಲ್ಲಿರುವ ಮದ್ಯದಲ್ಲಿ ನಿಗಧಿತ ಪ್ರಮಾಣದಲ್ಲಿ ಈಥೈಲ್‌ 
ಆಲ್ಕೋಹಾಲ್‌ ಅಂಶಗಳಿದ್ದು, ಮಾದರಿಗಳು ಮಾನವ ಸೇವನೆಗೆ ಯೋಗ್ಯವೆಂದು ದಿನಾಂಕಃ 24-02-2011 ರ ರಾಸಾಯನಿಕ ವರದಿಯಲ್ಲಿ ವರದಿ 
ಮಾಡಿರುತ್ತಾರೆ. 

ಪ್ರಕರಣದಲ್ಲಿ ದಾಖಲಸಿರುವ ಪ್ರಮಾ.ವ.ವನ್ನು ನಿಶಾನೆ.ಪಿ-1, ಸ್ವತ್ತಿನ ಪಟ್ಟಿಯನ್ನು ನಿಶಾನೆ.ಪಿ-2 ಮಹಜರ್‌ ಪ್ರತಿಯನ್ನು ನಿಶಾನೆ.ಪಿ-3 ವಾಹನ 
ನೋಂದಾಯಿತ ಮಾಲೀಕತ್ವದ ಬಗ್ಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು ದಕ್ಷಿಣ ಅವರಿಂದ ಪಡೆದ "ಬಿ' ಎಕ್ಸ್‌ಟ್ರಾಕ್ಟ್‌ ಪ್ರತಿಯನ್ನು ನಿಶಾನೆ- 
4 ರಾಸಾಯನಿಕ ವಿಶ್ಲೇಷಣೆ ವರದಿಯನ್ನು ನಿಶಾನೆ.ಪಿ-5 ಎಂದು ಗುರುತಿಸಲಾಗಿರುತ್ತೆ ಹಾಗೂ ಪ್ರಕರಣದಲ್ಲಿ ಜಪ್ತು ಮಾಡಿರುವ ವಾಹನವನ್ನು 
ಎಂ.ಓ.ನಂ. 01 ಎಂದು ಗುರುತಿಸಲಾಗಿರುತ್ತೆ. 

ಸಹಾಯಕ ಅಭಿಯೋಗ ನಿರ್ದೇಶಕರು, ಕೋಲಾರ ಅವರ ದಿನಾಂಕಃ 12-01-2011 ರಂದು ವಾದ ಮಂಡಿಸಿ, ಸದರಿ ವಾಹನದಲ್ಲಿ ಮದ್ಯದ 
ಬಾಟಲುಗಳನ್ನು ಸಾಗಿಸುತ್ತಿರುವಾಗ ಮಾಲು ಸಹಿತ ಆರಕ್ಷಕರ ನಿರೀಕ್ಷಕರು, ಶ್ರೀನಿವಾಸಪುರ ಪೊಲೀಸ್‌ ಠಾಣೆ, ಶ್ರೀನಿವಾಸಪುರ ಮತ್ತು ಸಿಬ್ಬಂದಿಯವರು 
ಹಾಗೂ ಚುನಾವಣೆಗೆ ನಿಯೋಜಿಸಿದ್ದು ಅಧಿಕಾರಿಗಳು ಪತ್ತೆ ಹಚ್ಚಿ ಕ್ರಿಮಿನಲ್‌ ಕೇಸ್‌ ದಾಖಲಿಸಿರುತ್ತಾರೆ. ಕೇಸ್‌ ದಾಖಲಿಸಿದ ಬಗ್ಗೆ ಪ್ರಥಮ ವರ್ತಮಾನ 
ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಬಾಟಲುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ, ವಾಹನ ಮತ್ತು 
ಮದ್ಯದ ಬಾಟಲುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 


ಈ ಪ್ರಕರಣದಲ್ಲಿ ನಿರ್ಧರಿಸಬೇಕಾದ ಅಂಶಗಳು ಈ ಕೆಳಗಿನಂತಿವೆ. 


ಟಾಟಾ ಸುಮೋ ವಾಹನ ಸಂಖ್ಯೆ ಕೆಎ-05 ಎ೦ಆರ್‌-7767 ರಲ್ಲಿ ಅಕ್ರಮವಾಗಿ ಮೂರು ಕೇಸ್‌ ಅಂದರೆ 180 ಎಂ.ಎಲ್‌.ನ 144 ರಾಜಾ ವಿಸ್ಕಿ 
ಬಾಟಲುಗಳಲ್ಲಿ ಮದ್ಯವನ್ನು ದಿನಾಂಕಃ 24-12-2009 ರಂದು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಲಾಗಿತ್ತೇ? ಹಾಗೂ ಈ ರೀತಿ ಸಾಗಿಸುವ 
ಮುಖಾಂತರ ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳನ್ನು ಉಲ್ಲಂಘಿಸಲಾಗಿದೆಯೇ? 


ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43(ಬಿ) ರ ಪ್ರಕಾರ ವಾಹನದ ಮಾಲೀಕರಿಗೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದೆಯೇ? ಹಾಗೂ 
ಮಾಲೀಕರವರಿಗೆ ಅವರ ಅಹವಾಲನ್ನು ಮಂಡಿಸಿ ಸಮರ್ಥಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆಯೇ? 


೩೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





3) ವಾಹನದ ಮಾಲೀಕರು ಅಥವಾ ಅವರ ವಾಹನ ಚಾಲಕನಾಗಲಿ ಅಥವಾ ಅವರ ಪ್ರತಿನಿಧಿಯಾಗಲಿ ಸದರಿ ವಾಹನದಲ್ಲಿ ಅಕ್ರಮವಾಗಿ ಮದ್ಯದ 
ಬಾಟಲುಗಳನ್ನು ಸಾಗಿಸಲು ಶಾಮಿಲಾಗಿದ್ದೆಯೇ? ಹಾಗೂ ಈ ವಾಹನವನ್ನು ಇಂತಹ ಅಕ್ರಮ ಕಾನೂನು ಬಾಹಿರ ಅಬಕಾರಿ ವಸ್ತುಗಳ ಸಾಗಾಣಿಕೆಗೆ 
ಉಪಯೋಗಿಸದಂತೆ ವಾಹನದ ಮಾಲೀಕರು, ವಾಹನದ ಚಾಲಕರು ಅಥವಾ ಅವರ ಪ್ರತಿನಿಧಿಗಳು ಸಾಕಷ್ಟು ಸೂಕ್ತ ಮುನ್ನೇಚರಿಕೆ ತೆಗೆದು 
ಕೊಂಡಿರುತ್ತಾರೆಯೇ? 

4) ತೀರ್ಮಾನಕ್ಕೆ ಬರಬಹುದಾಗಿದೆ. 

ಈ ಮೇಲಿನ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸಿ ಈ ಕೆಳಗಿನಂತೆ ತೀರ್ಮಾನಕ್ಕೆ ಬರಲಾಗಿದೆ. ಅದಕ್ಕೆ ಕಾರಣಗಳು ಈ ಕೆಳಗಿನಂತ ನೀಡಲಾಗಿದೆ. 
1) ಒಂದನೇ ಅಂಶಕ್ಕೆ ಹೌದು ಎಂತಲೂ. 
2) ಎರಡನೇ ಅಂಶಕ್ಕೆ ಹೌದು ಎಂತಲೂ. 
3) ಮೂರನೇ ಅಂಶಕ್ಕೆ ಈ ಕೆಳಗಿನಂತೆ ವಿವರಿಸಿದೆ. 

ಅಂಶ-01- ದಿನಾಂಕಃ 24-12-2009 ರಂದು ಜಿಲ್ಲೆ ಮತ್ತು ತಾಲ್ಲೂಕು ಪಂಚಾಯ್ತಿ ಚುನಾವಣೆ ಮಾದರಿ ಸಂಹಿತೆ ಜಾರಿ ಅಧಿಕಾರಿಗಳಾದ ಮಹಮದ 

ಖಲೀಲ್‌ ರವರಿಗೆ ಬ೦ದ ಖಚಿತ ಮಾಹಿತಿ ಮೇರೆಗೆ ಅವರ ತಂಡದವರ ಜೊತೆಯಲ್ಲಿ ದಿನಾ೦ಕಃ 24-12-2012 ರಂದು ರಾತ್ರಿ ಸುಮಾರು 9-00 ಗಂಟೆ 

ಸಮಯದಲ್ಲಿ ಶ್ರೀನಿವಾಸಪುರ ತಾಲ್ಲೂಕು ಎದರೂರು ಕ್ರಾಸ್‌ ಬಳಿ ವಾಹನಗಳನ್ನು ತಪಾಸಣೆ ಮಾಡುತ್ತಿರುವ ಸಮಯದಲ್ಲಿ ಎದರೂರು ಗ್ರಾಮದ ಕಡೆಯಿಂದ 
ಕೆಎ-05 ಎ೦ಆರ್‌-7767 ಎಂಬ ನೋಂದಾಣಿ ಸಂಖ್ಯೆಯನ್ನು ಟಾಟಾಸುಮೋ ವಾಹನವು ಬರುತ್ತಿದ್ದು ಅನುಮಾನಾಸ್ಪದವಾಗಿ ಅದನ್ನು ತಡೆದು ನಿಲ್ಲಿಸಿ 
ತಪಾಸಣೆ ಮಾಡಿದಾಗ ಅದರಲ್ಲಿ ಮುರು ರಾಜಾವಿಸ್ಕಿ ಬಾಟಲುಗಳು ಇರುವುದು ಕಂಡು ಬಂದಿದ್ದು, ವಾಹನ ಚಾಲಕ ಸ್ಥಳದಿಂದ ಓಡಿ ಹೋಗಿರುತ್ತಾನೆಂದು 
ನಂತರ ಮಾಲು ಮತ್ತು ವಾಹನವನ್ನು ವಶಪಡಿಸಿಕೊಂಡು ದಿನಾಂಕಃ 25-12-2010 ರಂದು ಬೆಳಿಗ್ಗೆ 9-15 ಗಂಟೆ ಸಮಯದಲ್ಲಿ ಶ್ರೀನಿವಾಸಪುರ ಪೊಲೀಸ್‌ 
ಠಾಣೆಗೆ ಹಸ್ತಾಂತರಿಸಿದ ಪ್ರಯುಕ್ತ ಆರಕ್ಷಕ ಉಪ ನಿರೀಕ್ಷಕರು, ಶ್ರೀನಿವಾಸಪುರ ಪೊಲೀಸ್‌ ಠಾಣೆ ರವರು ಮೊಕದ್ದಮೆ ಸಂಖ್ಯೆಃ 240/2010 ರಂತೆ 
ಪ್ರಕರಣವನ್ನು ದಾಖಲಿಸಿಕೊಂಡಿರುವುದಾಗಿ ಹಾಗೂ ಸ್ವತ್ತುಗಳನ್ನು ಮುಂದಿನ ತನಿಖೆಗೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ದಿನಾಂಕಃ 

11-01-2011 ರಂದು ಅನುಮತಿ ಪಡೆದಿರುವ ಹಿನ್ನೆಲೆಯಲ್ಲಿ ಈ ವಾಹನದಲ್ಲಿ ಮದ್ಯದ ಬಾಟಲುಗಳನ್ನು ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿದ್ದರಿಂದ 

ಕರ್ನಾಟಕ ಅಬಕಾರಿ ಕಾಯಿದೆ ಮತ್ತು ನಿಯಮಗಳನ್ನು ಉಲ್ಲಂಘಸಿರುತ್ತಾರೆಂದು ನನ್ನ ಉತ್ತರವಾಗಿದೆ. 


ಅಂಶ-02:- ಕರ್ನಾಟಕ ಅಬಕಾರಿ ಕಾಯಿದೆ 1965 ಕಲಂ 43 (ಬಿ) ರಂತ ವಾಹನದ ನೋಂದಾವಣೆ ಮಾಲೀಕರಾದ ಎಂ.ಲೋಕನಾಥ್‌ ಅವರಿಗೆ 
ಪ್ರಾಧಿಕಾರದ ದಿನಾಂಕಃ 12-04-2011 ರ ಕಾರಣಕೇಳಿ ನೋಟೀಸ್‌ನಲ್ಲಿ ಅವರ ವಾಹನವನ್ನು ಅಕ್ರಮವಾಗಿ ಮದ್ಯದ ಬಾಟಲುಗಳನ್ನು ಸಾಗಾಟಣೆ ಮಾಡಲು 
ಉಪಯೋಗಿಸಿಕೊಂಡು ಕರ್ನಾಟಕ ಅಬಕಾರಿ ಕಾಯಿದೆ ನಿಯಮಗಳನ್ನು ಉಲ್ಲಂಘಿಸಿರುವುದಕ್ಕೆ ಪ್ರಕರಣದಲ್ಲಿ ಜಪ್ತು ಮಾಡಿರುವ ಅವರ ವಾಹನವನ್ನು ಏಕೆ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಾರಣಕೇಳಲಾಗಿದ್ದು, ಅದಕ್ಕೆ ಅವರು ದಿನಾಂಕಃ 24-03-2011 ರ ಹೇಳಿಕೆಯಲ್ಲಿ ಅವರ ವಿರುದ್ಧ 
ಆರೋಪೀಸಿರುವ ಎಲ್ಲಾ ಆರೋಪಗಳನ್ನು ಅಲ್ಲಗಳೆದು ಅವರ ವಾಹನದ ವಿರುದ್ಧ ಸುಳ್ಳು ಮೊಕದ್ದಮೆಯನ್ನು ದಾಖಲಿಸಿಕೊಂಡು ಸದರಿ ವಾಹನವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದನ್ನು ಅಕ್ಷೇಪನ ಅವರ ವಾಹನವನ್ನು ಬಿಡುಗಡೆ ಮಾಡಲು ಈ ಪ್ರಾಧಿಕಾರವನ್ನು ಪ್ರಾರ್ಥಿಸಿಕೊಂಡಿರುತ್ತಾರೆ. 

ಆರ್‌ಸಿ ಮಾಲೀಕರಿಗೆ ತಮ್ಮ ಅಹವಾಲನ್ನು ಮಂಡಿಸಲು ಈ ನ್ಯಾಯಾಲಯ ಸೂಕ್ತವಾದ ಕಾಲವಕಾಶ ನೀಡಿದೆ ಎಂಬುದು ನನ್ನ ಉತ್ತರ. 


ಅಂಶ-03:- ಅಲ್ಲದೇ, ವಾಹನ ಮಾಲೀಕರಾಗಲೀ, ಅವರ ಪರ ಚಾಲಕರಾಗಲೀ ಅಥವಾ ಅವರ ಪ್ರಶಿನಿಧಿಗಳಾಗಲೀ, ವಾಹನದಲ್ಲಿ ಕಳ್ಳ 
ಸಾಗಾಣಿಕೆಯಾಗದಂತೆ ಮುನ್ನಚ್ಚೆರಿಕೆ ಕ್ರಮವಹಿಸಬೇಕಾಗಿರುತ್ತದೆ. ಈ ಬಗ್ಗೆ ಗೌರವನ್ನಿತ ಮಾನ್ಯ ಉಚ್ಚ ನ್ಯಾಯಾಲಯದ ಕರ್ನಾಟಕವು ಈ ಕೆಳಗಿನಂತೆ ಆದೇಶ 
ನೀಡಿರುವುದನ್ನು ಉಲ್ಲೇಖಿಸುತ್ತಾ. 

The Hon'ble high Court of Karnataka Bangalore in the case of Ramesh N.Dixit V/S State of Karnataka, 1987 92) 
Kar.L.j.Sh.N.278:ILR 1985 Kar 2571 held that “the owners required to show under sub-section (2) of section 71-B is that he, his agent, if 
any and the person in charge of the vehicle (in this case the driver) each, had taken all reasonable and necessary precautions against 
the misusing of the vehicle and that this offence had been committed without the knowledge or connivance any of them. 
EE ks TN TA SL ಲ ೌೊೋೌೊಅ]"ಅೀ It is not merely enough if the truck owner says that his truck had been 
misused without his knowledge or connivance, but in addition he is bound to show that he had taken all reasonable and necessary 
precautions against such misuse”. 
ಅಂಶ-04:- ಈ ಮೇಲಿನ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಈ ಪ್ರಕರಣದ ವಿದ್ಯಮಾನಗಳನ್ನು ಅರಿತು ವಾದವನ್ನು ಕೇಳಿ ಕೆಳಗಿನಂತೆ 
ಆದೇಶಿಸಲಾಗಿದೆ. 

ಆದೇಶ 

ಹೆಚ್‌.ಬಿ.ಬಾಲಗಂಗಾಧರ, ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ರ ಕಲಂ 43(ಎ) ರಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲಂ 43(ಬಿ) ಅಡಿ ಕ್ರಮ ಜರುಗಿಸಿದ ನಂತರ ಆರಕ್ಷಕ 
ಉಪ ನಿರೀಕ್ಷಕರು, ಶ್ರೀನಿವಾಸಪುರ ಪೊಲೀಸ್‌ ಠಾಣೆ, ಶ್ರೀನಿವಾಸಪುರ ಅವರು ಪ್ರಮಾ.ವ. ಸಂಖ್ಯೆಃ 240/2010, ದಿನಾಂಕಃ 25-12-2010 ರಲ್ಲಿ ಜಪ್ಪು 
ಪಡಿಸಿರುವ ಟಾಟಾ ಸುಮೋ ನೋಂದಾಣಿ ಸಂಖ್ಯೆಃ ಕೆಎ-05 ಎ೦ಆರ್‌-7767 ರ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43(ಎ) 
(2) ಅಡಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಪ್ರಾಧಿಕಾರದ ದಿನಾ೦ಕಃ 17-01-2011 ರ ಮದ್ಯಂತರ ಆದೇಶದ ಮೇರೆಗೆ ಸದರಿ ವಾಹನದ ನೋಂದಾಣಿ ಮಾಲೀಕರಿಗೆ ತಾತ್ಕಾಲಿಕವಾಗಿ 
ಬಿಡುಗಡೆ ಮಾಡಿದ್ದು ಆದೇಶವನ್ನು ರದ್ದು ಪಡಿಸಲಾಗಿರುತ್ತೆ. ಸದರಿ ವಾಹನದ ಮಾಲೀಕರು ವಾಹನವನ್ನು ಮದ್ಯಂತರವಾಗಿ ತಮ್ಮ ವಶಕ್ಕೆ ಪಡೆಯುವ 
ಸಮಯದಲ್ಲಿ ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ಬ್ಯಾಂಕ್‌ ಗ್ಯಾರಂಟಿ ರೂ. 1.10,000/- ಗಳನ್ನು ಸರ್ಕಾರಕ್ಕೆ ಇನ್‌ವೋಕ್‌ ಮಾಡಿಕೊಂಡು ಆ ಮೊತ್ತವನ್ನು ದಂಡ 
ಮತ್ತು ಮುಟ್ಟುಗೋಲು ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಭರಿಸಲು ಆದೇಶಿಸಿದೆ. ಸದರಿ ಪ್ರಕರಣದಲ್ಲಿ ಸರ್ಕಾರಕ್ಕೆ ಯಾವುದೇ ನಷ್ಟ ಉಂಟಾಗಾದೇ ಇರುವುದರಿಂದ 
ಬ್ಯಾಂಕ್‌ ಗ್ಯಾರಂಟಿ ಮೊತ್ತವು ಸರ್ಕಾರಕ್ಕೆ ಜಮೆಯಾದ ನಂತರ ಪ್ರಕರಣದಲ್ಲಿ ಜಪ್ತು ಮಾಡಿರುವ ಟಾಟಾ ಸುಮೋ ನೋಂದಾಣಿ ಸಂಖ್ಯೆಃ ಕೆಎ-05 ಎ೦ಆರ್‌- 
7767 ರನ್ನು ಅರ್ಜಿದಾರರ ವಶಕ್ಕೆ ನೀಡಲು ಆದೇಶಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


೩೭೫೫ 





ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, ನಂತರ ಸರಿಪಡಿಸಿ ದಿಃ 15-05-2013 ರಂದು ನನ್ನ ಸಹಿ ಹಾಗೂ 

ಮೊಹರ್‌ನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. 

ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳ ಬಳಿಗಾಗಿ ಯಾರು ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಹೆಚ್‌.ಬಿ.ಬಾಲಗಂಗಾಧರ 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 

ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 


ಅನುಬಂಧ-1 
ಫಿರ್ಯಾದುದಾರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 


ಪುಸ್ತಕದ ಪ್ರತಿ. 


ದಂ 


ಹೆಚ್‌.ಬಿ.ಬಾಲಗಂಗಾಧರ 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 


ಪ್ರಾಸಾ-1 : ಎಂ.ವೆಂಕಟಾಚಲಪತಿ ಬಿನ್‌ಮುನಿವೆಂಕಟಪ್ಪ, 48 ವರ್ಷ, ಮುಖ್ಯಪೇಡೆ ನಂ.134, ಶ್ರೀನಿವಾಸಪುರ ಪೊಲೀಸ್‌ ಠಾಣೆ. 
ಪ್ರಾಸಾ-2 : ಎಂ.ಹೆಚ್‌.ನಾರಾಯಣಸ್ವಾಮಿ ಬಿನ್‌ ಲೇಟ್‌ ಎನ್‌.ಹನುಮಪ್ಪ, 42 ವರ್ಷ.ಗ್ರಾಮ ಲೆಕ್ಕಾಧಿಕಾರಿ, ರೋಣೂರು ಕಂದಾಯ ವೃತ್ತ, 
ಶ್ರೀನಿವಾಸಪುರ. 
ಪ್ರಾಸಾ-3 : ಹೆಚ್‌.ಮಹಮದ್‌ ಖಲೀಲ್‌ ಬಿನ್‌ ಶೇಕ್‌ ಅಹನ್‌ ಸಾಬ್‌, 48 ವರ್ಷ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶ್ರೀನಿವಾಸಪುರ. 
ಪ್ರಾಸಾ-4 : ಕೆ.ವಿ.ಸುಬ್ರಮಣ್ಯಂ ಬಿನ್‌ ವೆಂಕಟರಾಮಾಚಾರಿ, 45 ವರ್ಷ, ಅಂದಿನ ಕಂದಾಯ ನಿರೀಕ್ಷಕರು, 
(ಪ್ರಸಕ್ತವಾಗಿ ಆಪ್ತ ಸಹಾಯಕರು, ಮುಳಬಾಗಲು ಶಾಸಕರು) ವಾಸ ಮುಳಬಾಗಲು. 
ಫಿರ್ಯಾದುದಾರ ಪರ ಮಂಡಿಸಲಾದ ದಾಖಲೆಗಳು 
ನಿಶಾನೆ.ಪಿ -1 : ಪ್ರಮಾ.ವರದಿ ಪ್ರತಿ. 
ನಿಶಾನೆ. ಪಿ - 2 1 ಮಹಜರ್‌ ಪ್ರತಿ. 
ನಿಶಾನೆ.ಪಿ -3 ಸ್ವತ್ತಿನ ಪಟ್ಟಿ 
ನಿಶಾನೆ.ಪಿ - 4 8 ರಾಸಾಯನಿಕ ವಿಶ್ಲೇಷಣೆ ವರದಿ ಪ್ರತಿ. 
ಅನುಬಂಧ-3 
ವಾಹನ ಮಾಲೀಕರು ಪರವಾಗಿ ಮಾಡಲಾದ ಸಾಕ್ಷಿದಾರರು - ಇರುವುದಿಲ್ಲ. 
ಅನುಬಂಧ-4 
ವಾಹನ ಮಾಲೀಕರು ಪರವಾಗಿ ಗುರುತಿಸಲಾದ ದಾಖಲೆಗಳು - ಆರ್‌. 
೧೧,2257 


ಅಬಕಾರಿ ಉಪ ಆಯುಕ್ತರು, ಕೋಲಾರ ಜಿಲ್ಲೆ, ಕೋಲಾರ. 
IN THE COURT OF XI ADDL, CHIEF METROPOLITAN MAGISTRATE, MAYO HALL, BANGALORE CITY. 


It is hereby notified to the public that the Commercial street Police Station Bangalore city have seized the following vehicles 


as unclaimed and such vehicles are lying in the Police Station as unclaimed so far. Hence the owners of the properties & vehicles may 


put their claim one month from the date of this publication. 


Bangalore city 


XI Addl.Chief Metropolitan Magistrate Court, 





























Dated: Mayo hall, Bangalore 
List of unclaimed vehicles are lying in Commercial Street Police Station, Bangaloare city which have been seized under 
C.Miss case. 
SL NO | C.Miss no P.F.No Type Of Vehical REG NO CHASSIS NO ENGINE NO 
1 527/13 70/13 ROYAL ENFIELD KA-08-K-9909 41J11806H 41J11806H 
2 -do- -do- BAJAJ PULSAR TN-22-CC-3741 | MD2DHDHZZUCH | DHGBUH91040 
16294 
3 -do- -do- BAJAJ PLATINUM KA-01-EG-7012 MD2DDDZZZPWH DUMBPH88523 
01160 
4 528/13 72/13 HeroHonda SPLENDOR PLUS KA-03- EU-2241 | 05K16F23342 05K15E23773 
5 -do- -do- T.V.S. VICTOR GL KA-05-EP-1578 | N3308F649619 N3308M649637 
6 529/13 73/13 KINETIC HONDA KA-28-J-6968 NIFSGD62761 160557N1EPB 
7 -do- -do- TVS XL KA-04-W-9867 P1001F212594 ೧030169 
8 -do- -do- KINETIC HONDA KA-05-H-2814 1೯50060620 2178401160 













































































೩೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
SL NO | C.Miss no P.F.No Type Of Vehical REG NO CHASSIS NO ENGINE NO 
9 530/13 76/13 KINETIC HONDA CRU-7779 NIL 086960NIE-E 
10 -do- -do- Bajaj Pulsar No. Nil MD2DHDHZZNCM DHGBNM8009 
50377 
11 -do- -do- KINETIC HONDA KA-01-Q-5745 892950 888273-NIEQH 
12 -do- -do- KINETIC HONDA KA-05-V-3849 FNF745925 740254NIE-NF 
13 531/13 77/13 Bajaj Auto Rikshaw KA-05-A-9786 2F96195304 24M96E98778 
PR.2309 ೫1 ADDL, CHIEF METROPOLITAN MAGISTRATE, 
50.10 MAYO HALL, BANGALORE CITY. 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಂಠ 56 ಎಲ್‌ಆರ್‌ಎಂ 2013, ಬೆಂಗಳೂರು, ದಿನಾಂಕ:18ನೇ ಸೆಪ್ಟೆಂಬರ್‌, 2013 
ಮೆ। ವೆಂಕಟೇಶ್ವರ ಹ್ಯಾಚರೀಸ್‌ ಪ್ರೈ ಲಿ., ಕೃಷ್ಣಾಪುರ ಗ್ರಾಮ, ರಾಣಿಬೆನ್ನೂರು ತಾಲ್ಲೂಕು, ಇವರಿಗೆ ಹರಪನಹಳ್ಳಿ ತಾಲ್ಲೂಕು, ಕುಂಚುರೂ ಗ್ರಾಮದ 


ಸ.ನಂ. 414/ಬಿ ರಲ್ಲಿ 3-65 ಎ/ಗು೦, ಸ.ನಂ. 413/2ರಲ್ಲಿ 10-00 ಎಕರೆ, ಸ.ನಂ. 427/ರಲ್ಲಿ 1-12 ಎಕರೆ, ಸ.ನಂ. 413/4ರಲ್ಲಿ 10-00 ಎಕರೆ, ಸ.ನಂ. 


414/ಎ ರಲ್ಲಿ 


3-28 ಎ.ಗುಂ, ಸ.ನಂ. 426ರಲ್ಲಿ 7-40 ಎಕರೆ ಒಟ್ಟು 35.45 ಎಕರೆ ಕೃಷಿ ಜಮೀನನ್ನು ಖರೀದಿಸಿ, ಕೋಳಿ ಫಾರಂ ಘಟಕ ಸ್ಥಾಪಿಸುವ 


ಉದ್ದೇಶಕ್ಕೆ ರೈತರಿಂದ ಖರೀದಿಸಲು ದಾವಣಗೆರೆ ಜಿಲ್ಲಾಧಿಕಾರಿಯವರ ಪತ್ರ ಸಂಖ್ಯೆ: ಎಲ್‌ಆರ್‌ಎಂ (1)/ಸಿಆರ್‌/70/2010-11, ದಿನಾಂಕ: 02-06-2012ರಲ್ಲಿ 
ಕೋರಲಾಗಿತ್ತು. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರ ಕಲಂ 109(1) ಮತ್ತು ಕರ್ನಾಟಕ ಭೂ 
ಸುಧಾರಣಾ ನಿಯಮಗಳು (1974)ರ ನಿಯಮ 38-ಬಿ ಮತ್ತು 38-ಸಿ ರಲ್ಲಿನ ಷರತ್ತುಗಳನ್ನು ಪೂರೈಸಿದ್ದು, ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 


1961ರ ಕಲಂ 


63, 79ಎ, 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1ಎ)ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ 


ನೀಡಲಾಗಿದೆ:- 


1) 


2) 


3) 
4) 
5) 


6) 
7) 


8) 


ಈ 
ಸಾ 


ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ, 1956ರ ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಯ್ಡ್‌ ಅಪ್‌ ಷೇರು ಬಂಡವಾಳ ಹೊಂದಿದ ರಾಜ್ಯ 
ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ ಸಂಘ/ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ ಜಮೀನನ್ನು ನಿಗದಿತ 
ಉದ್ದೇಶಕ್ಷಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಷದಲ್ಲ. 

ದ್‌ ಕುನ್‌ ಬನ್‌ "ಬನು 
ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ.ಡಿ.ಪಿ/ಒ.ಡಿ.ಪಿ. ವ್ಯಾಪ್ತಿಯೊಳಗೆ ಬಂದರೆ, ಅದರಂತೆ ಅನುಮತಿ ಪಡೆದು 
ಉಪಯೋಗಿಸತಕ್ಕದ್ದು. 
ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ. ಬೇರೆ 
ಕಾನೂನುಗಳು/ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
ಸ್ಥೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತದ ಕಾನೂನುಗಳನ್ನು ಪಾಲಿಸತಕ್ಕದ್ದು. 
ಸ್ಮಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ ಇಲಾಖೆ/ 
ಅಭಿವೃದ್ಧಿ ಪ್ರಾಧಿಕಾರ/ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 


ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ ರದ್ದುಪಡಿಸಲಾಗುವುದು 


2 


ತ್ರ 


( 


ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 


೧.೧. 2286 
5020 


ದ 
pf) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎಂ. ದಾಕ್ಸಾಯಣಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ). 


೩೭೫೭ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 





ಆಯುಕ್ತರ ಕಛೇರಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಕೆ.ಆರ್‌. ವೃತ್ತ, ಬೆಂಗಳೂರು-560 001 
ಸಂಖ್ಯೆ: ಸಿಬ್ಬಂದಿ/ಮಾಹಿತಿ ಹಕ್ಕು.58/2008-2009, ದಿನಾಂಕ 11-10-2012 
ಸಾರ್ವಜನಿಕ ಪ್ರಕಟಣೆ 
ವಿಷಯ: ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಕಾಯ್ದೆ 2005 ನ್ನು ಜಾರಿಗೊಳಿಸಿರುವ ಬಗ್ಗೆ. 
ಉಲ್ಲೇಖ: ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 


ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಭೂಮಾಪನ ಇಲಾಖೆಯಲ್ಲಿನ ಕಛೇರಿಗಳಲ್ಲಿ ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಕಾಯ್ದೆ 
2005 ರನ್ವಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳನ್ನು ಗುರುತಿಸಿ, ಸಾರ್ವಜನಿಕ ಪ್ರಕಟಣೆಯನ್ನು ಈ ಕೂಡ ಹೊರಡಿಸಿದೆ. 
ಸಾರ್ವಜನಿಕರು ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕಿಸುವಂತೆ ತಿಳಿಸಿದೆ. 
ಆಯುಕ್ತರು, 
ಭೂಮಾಪನ ಕಂದಾಯ ವ್ಯವಸ್ಥೆ 
ಮತ್ತು ಭೂದಾಖಲೆಗಳು, ಬೆ೦ಗಳೂರು. 


ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸೆಕ್ಷನ್‌ 4(1)ಎ ರಂತೆ ಈ ಕಛೇರಿಯಲ್ಲಿ ದೊರೆಯಬಹುದಾದ ಕ್ವಿಟ್‌ ರೆಂಟ್‌ ವಹಿಗಳ ಬಗ್ಗೆ 
































ವಿವರಗಳು:- 
ಕ್ರ ಒಟ್ಟು ಒಟ್ಟು ಟೈಟಲ್‌ ಡೀಡ್‌ ನ 
ಈ ಜಿಲ್ಲೆ ತಾಲ್ಲೂಕು ಜಾ ನಂಬರು ಎಂಟ್ರಿಗಳು ಒಟ್ಟು ರಿಜಿಸ್ಟರ್‌ ಶೀಟ್ಸ್‌ ಯಾವ ವರ್ಷಕ್ಕೆ 
ಸಂಬಂಧಿಸಿದ್ದು 
1 2 3 4 5 6 7 
1 ಕೋಲಾರ ಕೋಲಾರ 5-615 Form A- 406 1-530 ವಹಿಯಲ್ಲಿ ಮಾಹಿತಿ 
Form 8 - 1478 (ಈ ಪೈಕಿ ರಿಜಿಸ್ಟರ್‌ ಲಭ್ಯವಿಲ್ಲ 
Total - 1884 ಶೀಟ್‌ ನಂ 234, 271, 
261,522 
ಲಭ್ಯವಿರುವುದಿಲ್ಲ) 
2 ಕೋಲಾರ ಬಂಗಾರಪೇಟೆ 1-707 FormA- 455 1-475 8" August 1910 
Form B— 1810 (ಈ ಪೈಕಿ ರಿಜಿಸ್ಟರ್‌ 
Total - 2265 ಶೀಟ್‌ 327 
ಲಭ್ಯವಿರುವುದಿಲ್ಲ) 
3 ಕೋಲಾರ ಮುಳಬಾಗಿಲು 1-1201 Form A- 317 1-457 Feb 1903 
Form B-— 1916 (ಈ ಪೈಕಿ ರಿಜಿಸ್ಟರ್‌ 
Total - 2233 ಶೀಟ್‌ 11-21, 24,301, 
347, ಲಭ್ಯವಿರುವುದಿಲ್ಲ 
4 ಕೋಲಾರ ಮಾಲೂರು 1-679 FormA- 403 1-764 March 1908 
Form ೧ -- 1364 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 1767 115, 134, 416, 482, 
758 ಲಭ್ಯವಿರುವುದಿಲ್ಲ) 
೨ ಕೋಲಾರ ಶ್ರೀನಿವಾಸಪುರ 1-497 Form A- 81 1-487 November 1906 
Form B - 986 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 2265 76.155 ಲಭ್ಯವಿರುವುದಿಲ್ಲ) 
1067 
6 | ಕೋಲಾರ ಚಿಕ್ಕಬಳ್ಳಾಪುರ 1-347 ೧೧7-150 1-571 6" August 1897 
Form 8 -- 1388 
Total - 1538 
7 | ಕೋಲಾರ ಬಾಗೇಪಲ್ಲಿ 1-695 Form A- 84 1-694 4" January 1898 
Form B - 1967 
Total - 2051 













































































೩೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕ್ರ ಒಟ್ಟು ಒಟ್ಟು ಟೈಟಲ್‌ ಡೀಡ್‌ ಟೂ 
ಸಂ ಜಿಲ್ಲೆ ತಲ್ಲೂಕು ಪುಟಗಳು ನಂಬರು ಎಂಟ್ರಿಗಳು ಬಟ್ಟು ಚಿರ್‌ ಒಟ್ಟ ಹ ವರ್ಷ 

ಸಂಬಂಧಿಸಿದ್ದು 
8 | ಕೋಲಾರ ಶಿಡ್ಲಘಟ್ಟ 1-942 Form A - 295 1-495 8" Dec 1905 
Form B — 2197 
Total - 2492 
9 | ಕೋಲಾರ ಚಿಂತಾಮಣಿ 1-1061 Form A- 145 1-314 7, 8 
Form B — 1953 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ Dec 1905 
Total - 2098 45,46,50,267, 
280, 307 ಲಭ್ಯವಿರುವುದಿಲ್ಲ) 
10 | ಕೋಲಾರ ಗುಡಿಬಂಡೆ ದ - 1-416 
11 | ಕೋಲಾರ ಗೌರಿಬಿದನೂರು 1-607 FormA- 85 1-178 23 
Form B — 1007 Nov 1898 
Total - 1092 
12 | ತುಮಕೂರು ತುಮಕೂರು 5-697 Form A- 156 1-352 27" 
Form B - 1521 (ಈ ಪೈಕಿ ರಿಜಿಸ್ಟರ್‌ ಶೀಟ್‌] July 1897 
Total - 1677 251 ಲಭ್ಯವಿರುವುದಿಲ್ಲ) 
13 | ತುಮಕೂರು ಗುಬ್ಬಿ 1-407 FormA- 12 1-235 23 
Form B- 1116 March 1897 
Total - 1128 
14 | ತುಮಕೂರು ಕುಣಿಗಲ್‌ 1-417 Form A- 69 1-219 177 
Form 8 - 856 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ |. 1090511897 
Total - 925 159,179 ಲಭ್ಯವಿರುವುದಿಲ್ಲ) 
15 | ತುಮಕೂರು ಮಧುಗಿರಿ 11-105 Form A- 54 1-153 275 April 1897 
Form 8 - 302 ((ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 356 88 ಲಭ್ಯವಿರುವುದಿಲ್ಲ) 
16 | ತುಮಕೂರು ಪಾವಗಡ 1-191 FormA- 34 1-200 11" Dec 1896 
Form B - 548 
Total - 582 
17 | ತುಮಕೂರು ಶಿರಾ 1-84 FormA- 8 1-90 8" Jan 1897 
Form B - 363 
Total - 371 
18 | ತುಮಕೂರು ಕೊರಟಗೆರೆ 1-257 FormA- 60 1-431 23° July 1901 
Form B - 427 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 487 280 ಲಭ್ಯವಿರುವುದಿಲ್ಲ) 
19 | ತುಮಕೂರು ತಿಪಟೂರು 1-445 FormA- 15 1-115 19" March 1897 
Form 8 — 1174 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 1189 66 ಲಭ್ಯವಿರುವುದಿಲ್ಲ) 
20 | ತುಮಕೂರು ಚಿಕ್ಕನಾಯ್ಕನ ಹಳ್ಳಿ 1-117 FomA- 7 1-85 26" Feb 1897 
Form B - 419 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 426 76,79-85 ಲಭ್ಯವಿರುವುದಿಲ್ಲ) 
21 | ತುಮಕೂರು ಚಿತ್ರದುರ್ಗ 1-47 FormA- 13 1-121 22 Sep 1896 
Form B- 164 

















Total - 177 



























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೫೯ 
ಕಿಟ್‌ ರೆಂಟ್‌ ವಹಿ 
3 ಜಿಲೆ ತಾಲ್ಲೂಕು ಒಟ್ಟು ಒಟ್ಟು ಸ ಚ್‌ ಒಟ್ಟು ರಿಜಿಸ್ಟರ್‌ ಶೀಟ್‌ ಜಾವ ವರ್ಷಕ್ಕೆ 
ಸಂ ನಾ ಹ ಪುಟಗಳು | ನಂಬರು ಎಂಟ್ರಿಗಳು ಇ (115 % 
ಸಂಬಂಧಿಸಿದ್ದು 
22 | ತುಮಕೂರು ಚಳ್ಳಕೆರೆ 1-35 FomA- 3 1-55 1°! Sep 1896 
Form B — 147 
Total - 150 
23 | ಚಿತ್ರದುರ್ಗ ಹಿರಿಯೂರು 1-47 FomA-5 1-108 24" Nov 1896 
Form B — 107 
Total - 112 
24 | ಚಿತ್ರದುರ್ಗ ಮೊಳ ಕಾಲ್ಲೂರು 1-2 FormA- 10 1-47 ವಹಿಯಲ್ಲಿ ಮಾಹಿತಿ 
Total - 10 ಲಭ್ಯವಿಲ್ಲ 
25 | ಚಿತ್ರದುರ್ಗ ಹೊಸದುರ್ಗ ಹ್‌ ಶಿ 1-46 ಪ 
(ಬೂದಿಹಾಳ್‌) ಬೂದಿಹಾಳ್‌ ತಾ) 
1-75 
(ಹೊಸದುರ್ಗ ತಾ) 
26 | ಚಿತ್ರದುರ್ಗ ಹೊಳಲ್ಪೆರೆ 1-57 FomA- 6 22 Jan 1897 
Form B- 186 
Total - 192 
27 | ದಾವಣಗೆರೆ ದಾವಣಗೆರೆ 1-257 FomA- 24 1-161 19" Jan 1897 
Form 8 - 773 
Total - 797 
28 | ದಾವಣಗೆರೆ ಹರಿಹರ 1-322 
(ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
61,62,83, 95 
ಲಭ್ಯವಿರುವುದಿಲ್ಲ) 
29 | ದಾವಣಗೆರೆ ಜಗಳೂರು 1-39 FormA- 1 1-58 18" Sep 1896 
Form B-— 99 
Total - 100 
30 | ಶಿವಮೊಗ್ಗ ಶಿವಮೊಗ್ಗ 1-385 Form A- 54 1-241 4" Feb 1898 
Form B — 482 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 536 5 ಲಭ್ಯವಿರುವುದಿಲ್ಲ) 
31 | ಶಿವಮೊಗ್ಗ ತೀರ್ಥಹಳ್ಳಿ 1-465 FormA- 2 1-415 30" April 1897 
(ಕವಲೇದುರ್ಗ) Form B -- 631 
Total - 633 
32 | ಶಿವಮೊಗ್ಗ ಈಗ ಚನ್ನಗಿರಿ 1-201 Form A - 1 1-229 18" Dec 1896 
ದಾವಣಗೆರೆ Form B - 795 
Total - 796 
33 | ಶಿವಮೊಗ್ಗ ಈಗ ಹೊನ್ನಾಳಿ 1-265 FormA- 25 1-207 11" Feb 1898 
ದಾವಣಗೆರೆ Form B - 696 
Total - 721 
34 | ಶಿವಮೊಗ್ಗ ಸಾಗರ 1-47 Form 8 — 160 1-107 9" March 1897 
Total - 160 1-67 




















(ಅನಂತಪುರ) 











೩೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 




































































ಕಿಟ್‌ ರೆಂಟ್‌ ವಹಿ 
3 ಜಿಲ್ಲೆ ತಾಲ್ಲೂಕು ಒಟ್ಟು ಒಟ್ಟು ಟೃಟಲ್‌ ಜ್‌ ಒಟ್ಟು ರಿಜಿಸರ್‌ ಶೀಟ್‌ ಚಾ ವರ್ಷಕ್ಕೆ 
ಸಂ ನಾ ಹ ಪುಟಗಳು | ನಂಬರು ಎಂಟ್ರಿಗಳು ಇ (10 % 
ಸಂಬಂಧಿಸಿದ್ದು 
35 | ಶಿವಮೊಗ್ಗ ಹೊಸನಗರ 1-35 Form B - 84 1-122 8" Dec 1896 
Total - 84 
36 | ಶಿವಮೊಗ್ಗ ಸೊರಬ 1-115 Form A- 31 1-227 23° April 1897 
Form 8 -- 210 
Total - 241 
37 | ಶಿವಮೊಗ್ಗ ಶಿಕಾರಿಪುರ 1-79 FormA- 17 1-85 25" Sep 1896 
Form B-— 110 
Total - 127 
38 | ಬೆಂಗಳೂರು ರಾಮನಗರ ದ - 1-178 - 
ಗ್ರಾಮಾಂತರ (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
174.178 ಲಭ್ಯವಿರುವುದಿಲ್ಲ) 
39 | ಬೆಂಗಳೂರು ಚನ್ನಪಟ್ಟಣ 1-423 Form A- 96 - 35 July 1903 
ಗ್ರಾಮಾಂತರ Form 8 — 629 
Total - 725 
40 | ಬೆಂಗಳೂರು ಕನಕಪುರ 1-201 FormA- 34 1-178 8" April 1904 
ಗ್ರಾಮಾಂತರ Form 8 - 422 
Total - 456 
41 ಬೆಂಗಳೂರು ಮಾಗಡಿ 1-403 FormA- 132 1-373 16" March 1904 
ಗ್ರಾಮಾಂತರ Form B - 817 
Total - 949 
42 | ಬೆ೦ಗಳೂರು ದೊಡ್ಡಬಳ್ಳಾ ಪುರ 1-733 ೧೦/77 ಗಿ - 229 1-310 June 1903 
ಗ್ರಾಮಾ೦ತರ Form 8 - 1177 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 1406 86.113,116,117,132,216, 
242 248, 249, 
272,273,274, 
301 ಲಭ್ಯವಿರುವುದಿಲ್ಲ) 
43 | ಬೆಂಗಳೂರು ದೇವನಹಳ್ಳಿ 1-725 Form A- 188 1-622 20" August 
ಗ್ರಾಮಾಂತರ Form 8 -- 1268 | (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 1906 
Total - 1456 457,577 ಲಭ್ಯವಿರುವುದಿಲ್ಲ) 
44 | ಬೆಂಗಳೂರು ಹೊಸಕೋಟೆ 2-717 Form A- 336 1-645 14" Sep 1897 
ಗ್ರಾಮಾಂತರ Form B-—1176 | (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 1512 176,226,330, 
635, 648 ಲಭ್ಯವಿರುವುದಿಲ್ಲ) 
45 | ಬೆಂಗಳೂರು ನೆಲಮಂಗಲ 51125 Form A- 271 1-353 12" Sep 1897 
ಗ್ರಾಮಾಂತರ Form B— 1815 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 2086 4, 5 ಲಭ್ಯವಿರುವುದಿಲ್ಲ) 
46 | ಬೆಂಗಳೂರು ನಗರ | ಆನೇಕಲ್‌ 1-469 FormA- 215 1-225 167 July 1897 
Form 8 - 855 (ಈ ಪೈಕಿ ರಿಜಿಸ್ಟರ್‌ 
Total - 1070 ಶೀಟ್‌ 86,97,113,156 
ಲಭ್ಯವಿರುವುದಿಲ್ಲ) 
47 | ಬೆ೦ಗಳೂರು ನಗರ | ಬೆಂಗಳೂರು 208-812 FormA- 21 ಶಿಥಿಲ 1-345 01766 
(ಬೆ೦ಗಳೂರು ಉತ್ತರ Form 8 -- 1173 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
ಬೆಂಗಳೂರು ದಕ್ಷಿಣ Total - 1194 70,203,211,246,247,269, 
ಬೆಂಗಳೂರು ಪೂರ್ವ) 288, 339 
ಲಭ್ಯವಿರುವುದಿಲ್ಲ) 
























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೬೧ 
ಕ್ರ ಒಟ್ಟು ಒಟ್ಟು ಟೈಟಲ್‌ ಡೀಡ್‌ ಸಟ 
ಸಂ ಜಿಲ್ಲೆ ತಾಲ್ಲೂಕು ಪುಟಗಳು ನಂಬರು ಎಂಟ್ರಿಗಳು ಬಟ್ಟು ಉಸ್ಸ್‌ ಶೀಟ್ಸ್‌ ಫ್‌ ವರ್ಷಕ್ಕೆ 

ಸಂಬಂಧಿಸಿದ್ದು 
48 | ಮೈಸೂರು ಮೈಸೂರು 1-159 FormA- 93 1-162 24" Sep 1897 
Form B - 359 
Total - 452 
49 ಮೈಸೂರು ನಂಜನಗೂಡು 1-219 FomA- 235 1-125 Jan 1904 
Form B- 179 
Total - 414 
50 | ಮೈಸೂರು ಟಿ ನರಸೀಪುರ 1-105 Form A- 142 1-81 26" Feb 1904 
1-173 Form B - 371 
Total - 513 
51 | ಮೈಸೂರು ಹುಣಸೂರು 1-213 FormA- 72 1-313 25" June 1897 
(ಪಿರಿಯಾ ಪಟ್ಟಣ) Form B — 510 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 582 126,127 ಲಭ್ಯವಿರುವುದಿಲ್ಲ) 
52 ಮೈಸೂರು ಹೆಚ್‌.ಡಿ. ಕೋಟೆ 1-60 FormA- 76 ದ 16" March 1897 
Form B- 178 
Total - 254 
53 | ಮೈಸೂರು ಕೆ ಆರ್‌ ನಗರ 1-217 Form A- 66 1-137 6" July 1897 
(ಯಡತೊರೆ) Form B - 475 
Total - 541 
54 ಮೈಸೂರು ಪಿರಿಯಾಪಟ್ಟಣ ದ - 1-313 - 
(ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
126,127 ಲಭ್ಯವಿರುವುದಿಲ್ಲ) 
55 | ಚಾಮರಾಜ ನಗರ | ಚಾಮರಾಜ ನಗರ 1-125 Form A- 106 1-80 20" August 
Form 8 - 142 1897 
Total - 248 
56 | ಚಾಮರಾಜ ನಗರ | ಗುಂಡ್ಲುಪೇಟೆ 1-21 Form A- 1 1-39 6" April 1897 
Form 8-57 
‘Total - 58 
57 | ಚಾಮರಾಜ ನಗರ | ಯಳಂದೂರು 1-110 269 1-41 16-01-45 
Total - 269 
58 | ಮಂಡ್ಯ ಮಂಡ್ಯ 1-471 Form A- 62 1-232 17" Sep 1897 
Form B - 785 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 847 48,156,194,210,211,222, 
223 ಲಭ್ಯವಿರುವುದಿಲ್ಲ) 
59 ಮಂಡ್ಯ ಮಳವಳ್ಳಿ 1-129 FormA-74 1-205 12" March 1897 
Form B - 335 
Total - 409 
60 | ಮಂಡ್ಯ ಶ್ರೀರಂಗಪಟ್ಟಣ 1-233 Form A - 51 1-175 23° July 1897 
Form B - 493 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 544 7.130,157,163,172,175 
ಲಭ್ಯವಿರುವುದಿಲ್ಲ) 
62 | ಮಂಡ್ಯ ನಾಗಮಂಗಲ 1-385 Form A- 109 1-333 30" March 1897 
Form 8 - 715 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 824 193 ಲಭ್ಯವಿರುವುದಿಲ್ಲ) 



















































































೩೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕ್ರ ಒಟ್ಟು ಒಟ್ಟು ಟೈಟಲ್‌ ಡೀಡ್‌ ಟಾ 
ಸಂ ಜಿಲ್ಲೆ ತಸಲ್ಲೂಳು ಪುಟಗಳು ನಂಬರು ಎಂಟ್ರಿಗಳು ಬಟ್ಟು ಜಸ್ಟ್‌ ಒಟ್ಟ ಫ್‌ ವರ್ಷ 

ಸಂಬಂಧಿಸಿದ್ದು 
63 | ಹಾಸನ ಹಾಸನ 1-425 FormA- 64 1-407 18" & 19" June 
Form B - 807 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 1897 
Total - 871 365 ಲಭ್ಯವಿರುವುದಿಲ್ಲ) 
64 | ಹಾಸನ ಅರಸೀಕೆರೆ 1-185 Form A - 11 1-166 22 Dec 1896 
Form B - 804 
Total - 815 
65 | ಹಾಸನ ಚನ್ನರಾಯ ಪಟ್ಟಣ 1-413 FormA- 8 1-362 8" June 1897 
Form B — 901 
Total - 909 
66 | ಹಾಸನ ಹೊಳೆನರಸೀ ಪುರ 1-103 FormA- 37 1-184 31 August 1897 
Form B - 315 
Total - 352 
67 | ಹಾಸನ ಸಕಲೇಶಪುರ 1-129 FormA- 17 1-225 15" June 1897 
(ಮುಜರಾಬಾದ್‌) Form B — 267 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
Total - 284 106,131 ಲಭ್ಯವಿರುವುದಿಲ್ಲ) 
68 | ಹಾಸನ ಬೇಲೂರು 1-267 Form A - 67 1-256 27" April 1897 
Form 8 - 618 (ಈ ಪೈಕಿ ರಿಜಿಸ್ಟರ್‌ 
Total - 685 ಶೀಟ್‌ 230,241,242 
ಲಭ್ಯವಿರುವುದಿಲ್ಲ) 
69 | ಹಾಸನ ಅರಕಲಗೂಡು 1-181 Form &- 58 1-300 ವಹಿಯಲ್ಲಿ 
Form 8 - 428 ಮಾಹಿತಿ ಲಭ್ಯವಿಲ್ಲ 
Total - 486 
70 | ಚಿಕ್ಕ ಮಗಳೂರು ಚಿಕ್ಕ ಮಗಳೂರು 1-357 FormA- 45 1-208 10" August 
Form B - 665 1-185 (ಈ ಪೈಕಿ ರಿಜಿಸ್ಟರ್‌ 1897 
Total - 710 ಶೀಟ್‌ 14,166,167,168 
ಲಭ್ಯವಿರುವುದಿಲ್ಲ) 
71 | ಚಿಕ್ಕ ಮಗಳೂರು ಮೂಡಿಗೆರೆ 1-43 Form A- 11 1-137 29" Sep 1896 
Form B-— 96 
Total - 107 
72 | ಚಿಕ್ಕ ಮಗಳೂರು ಶೃಂಗೇರಿ ದ - 1-224 - 
73 | ಚಿಕ್ಕ ಮಗಳೂರು | ಕೊಪ್ಪ 1-145 FormA- 2 1-200 2°“ March 1897 
Form B — 501 
Total - 503 
74 | ಚಿಕ್ಕ ಮಗಳೂರು ತರೀಕೆರೆ (ಲಕ್ಕವಳ್ಳಿ) 1-105 FormA- 11 1-279 15" Jan 1897 
Form B - 311 1-116 
Total - 322 (ಲಕ್ಕವಳ್ಳಿ) 
(ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
70,74 ಲಭ್ಯವಿರುವುದಿಲ್ಲ) 
75 | ಚಿಕ್ಕ ಮಗಳೂರು ಕಡೂರು 1-121 FomA-3 1-60 (ಕಡೂರು) 20" April 1897 
ಬಾಣಾವರ Form B - 342 1-164 (ಬಾಣಾವರ) 
Total - 345 (ಈ ಪೈಕಿ ರಿಜಿಸ್ಟರ್‌ ಶೀಟ್‌ 
7, 40 ಲಭ್ಯವಿರುವುದಿಲ್ಲ) 
ಒಟ್ಟು | 23046 54363 























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೬೩ 





ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸೆಕ್ಷನ್‌ 4(1)ಬಿ() ರಂತೆ ಮಾಹಿತಿ 
1) ಇಲಾಖೆಯ ರಚನೆ:- 


ಮಾಹಿತಿ ಹಕ್ಕು ಅಧಿನಿಯಮ 2005 (ಸೆಕ್ಷನ್‌ 40) 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆ೦ಗಳೂರು ಇಲಾಖೆಯ ರೇಖಾ ಚಿತ್ರ 
(ಆಯುಕ್ತರ ಕಛೇರಿ) 
ಆಯುಕ್ತರು 


¥ 






ಭೂ.ಜ .ನಿ. ಭೂ.ಜ .ಫಿ. 
(ತಾಂತಿಕ) (ವಿ ಮತ್ತು ತ) 
ಲ 








ಉಪ ನಿರ್ದೇಶಕರು ಲೆಕ್ಕಾದಿಕಾರಿಗಳು 
(ಆಡಳಿತ) | 


i ! 


ಸಹಾಯಕ ಸಹಾಯಕ ಸಹಾಯಕ 
ನಿರ್ದೇಶಕರು ನಿರ್ದೇಶಕರು ನಿರ್ದೇಶಕರು 





ವ WE (ಲೆಕ್ಕ) 
ಅದ್ಗೀಕ್ಸಕರು(ಕಾ.ವಿ.) (10) ಅದ್ಯೀಕ್ಬಕರು(ಆ) ಅದೀಕ್ಬಕರು(ಲೆಕ್ಕ) 
ಅದ್ದೀಕ್ಸಕರು(ನಕಾಶೆ)(1) (6) (2) 

ಪರ್ಯಾವೇಕ್ಷಕರು (5) 
ಪರ್ಯಾವೇಕ್ಷಕರು (ನಕಾಶೆ)(2) 
ಪ್ರ.ದ.ಭೂ. (1) ಪ್ರ.ದ.ಸ.(12) ಶೀಘ್ರಲಿಪಿಗಾರರು (1) 
ಪ,ದ.ನ.(8) ಅಳ. 
೨ ಅಸಿಸ್ಪಂಟ್‌((೧) 
ಭೂಮಾಪಕರು(28) ದ್ವಿ.ದ.ಸ.(18) 
ಡಾಫ್ಸ್‌ಮೆನ್‌(36) 
ಬೆರಳಚ್ಚುಗಾರರು(6) 
ಪಾಹನ ಚಾಲಕರು(3) 
ದಫ್ಪರ್‌ಬಂದ್‌ (13) 
ಜಮೇದಾರ್‌(1) 
ದಫೇದಾರ್‌(2) 


ಜವಾನರು(44) 


೩೭೬೪ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಮಾಹಿತಿ ಹಕ್ಕು ಅಧಿನಿಯಮ- 2005 [ಸೆ ಕ್ಷನ್‌ 4(1)] 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲೌಖೆಯ ರೇಖಾಚಿತ್ರ 
ಆಯುಕ್ತರು 





ಭೂ.ಜ .ನಿ... ಭೂ.ಜ .ನಿ. ಉ.ನಿ.(ಆಡಳಿತ) ಲೆಕ್ಕಾದಿಕಾರಿಗಳು ಭೂ.ಜ .ನಿ, ನ.ಮಾ, ಭೂ.ಜ .ನಿ. ನ.ಮಾ, ps ಗಾ ನ A ಜಿಲ್ಲಾಧಿಕಾರಿಗಳ 'ತಾಂತಿಕ 
ರಿತಿ (ವಿಚಾರಣೆ ದಕ್ಷಿಣ ವಲಯ, ಬೆಂಗಳೂರು ಉತ್ತರಿ ವಲಯ, ಬೆಳಗಾಂ ತರಬೇತಿ ಸಂಸ್ಥೆ ಮೈಸೂರು ಸಹಾಯಕರು ಹಾಗೂ” 
ಮತು ಗುಲರ್ಗಾ ಕ್‌ 
| ಮತ್ತು ತನಿಖೆ) | | | fr) ಬ ಪದನಿಮಿತ್ತ ಭೂ.ಉ.ನಿ.ಗಳು 
ಭೂ.ಉ.ನಿ. ಸ.ನಿ, ಸನಿ. ಹಸಿ, 1. ಭೂ.ಉ.ನಿ. ನ.ಮಾ. 1) ನಗರ ಮಾಪನ ಯೋಜನಾಧಿಕಾರಿಗಳು | | 
ಪಿ.ಎ೦ಂ.ಯು ಸ ೨ 
ಕೌ ) (ಆಡಳಿತ) (ಉಗ್ರಾಣ) (ಲೆಕ್ಕ) ಬೆಂಗಳೂರು * ಹುಬ್ಬಳ್ಳಿ-ಧಾರವಾಡ. 
* ಭೂ.ಸ.ನಿ.ನ.ಮಾ. ತ ಡ-1, * ಬಳ್ಳಾರಿ, ಗ್ರೂಪ್‌-ಎ ಉಪ ವಿಭಾಗಾದಿಕಾರಿಗಳ ತಾಂತಿಕ 
2 ಮತ್ತು 3, ಬೆ೦ಗಳೂರು 2) ಭೂ.ಸ.ನಿ. ನ.ಮಾ. ಬೋಧಕರು ಸಹಾಯಕರು ಹಾಗೂ 
ಭೂ.ಸ.ನಿ.(ತಾ ತ್ರಿಕ) 2. ವಿಚಾರಣಾದಿಕಾರಿಗಳು, * ಗುಲ್ಬರ್ಗಾ ಪದನಿಮಿತ್ತ ಭೂ.ಸ.ನಿ.ಗಳು 
ನ.ಮಾ. ತ ಡ-1, 2 ಮತ್ತು * ಬೆಳಗಾ ಗ್ರೂಪ್‌-ಬಿ... ಗ್ರೂಪ್‌-ಬಿ | 
ಇ 
3, ಬೆ೦ಗಳೂರು 9 ಬಿಜಾಪುರ ಬೋಧಕರು ಬೋಧಕರು 
3. ನಗರ ಮಾಪನ 3) ಕತರ್‌ ನನನಮ ತಹಶೀಲ್ದಾರ್‌ ಅಧೀನದಲ್ಲಿ 
ಯೋಜನಾಧಿಕಾರಿಗಳು 9 ಕಾರ್ಯ ನಿರ್ವಹಿಸುತ್ತಿರುವ 
ಧಿ : ಶ್ಲ (ಹುಕ್ಕೇರಿ) yr ಸಿಬ್ಬಂದಿಗಳು 
* ಮೈಸೂರು. * ರಾಮದುರ್ಗ ಭೂಮಾಪನ ಸಿಬ್ಬಂದಿ? 
4 9 ಬೈಲಹೊಂಗಲ 
* ಶಿವಮೊಗ್ಗ * ಗೋಕಾ 
ಣಿ 9 ಸವದತ್ತಿ ¢ ಗ 
* ಮಂಗಳೂರು * ಬಕ್ಕೋಡಿ 
ಈ ನಿಪ (ಚಿಕ್ಕೋಡಿ) 
4, ಭೂ.ಸ.ನಿ, ನ.ಮಾ, * ಅಥಣಿ 
* ಮುದ್ದೇಬಿಹಾಳ 
ದಾವಣಗೆರೆ * ತಾಳಿಕೋಟೆ (ಮುದೇಬಿಹಾಳ) 
* ಬಸವನಬ್ರಾಗೇವಾಡ್‌” (ಮುದ್ದೇಬಿಹಾಳ) 
5, ನಗರ ಮಾಪನ ಕೆ.ಜಿ.ಎಫ್‌. * ಜಮಖಂಡಿ 
¢ UA ಹಃ ಟು 
(ತಹಶೀಲ್ದಾರ್‌ ಚ ಪ “i ಹಟ್ಟಿ (ಜಮಖಂಡಿ) 
ಬಂಗಾರಪೇಟೆ) 9 ಮಹಾಲ್ಲಿಂಗಷ್ಟುರ (ಮುಧೋಳ) 
* ಬಾಗಲಕೋಟೆ 
* ಬಾದಾಮಿ 
ಅ ಗುಳೇದಗುಡ್ಡ (ಬಾದಾಮಿ) 
* ಹುನಗುಂದ" 
* ಇಳಕಲ್‌ (ಹುನಗುಂದ) 
9 ಇಂ 
* ನವಲಗುಂದ 
* ಮೊರಬ ಅಣ್ಣಿಗೇರಿ (ನವಲಗುಂದ) 
* ಉಪಿನ ಬೆಟಗೇರಿ (ಧಾರವಾಡ) 
ಅ ಸ 
* ಬೆಟಗೇರಿ (ಗದಗ) 
* ನರಗುಂದ 
* ರೋಣ 
* ಕುಂದಗೋಳ 
* ಲಕ್ಷೇಶರ (ಶಿರಹಟಿ) 
ಅ ಖಿ ಆ 
* ಬ್ಯಾಡಗಿ 
* ರಾಣಿಬೆನೂರು 
* ಕಾರವಾರ * 
9 ಹಳಿಯಾಳ 
* ಹೊನ್ನಾವರ 
9 ಸಿರಸಿ * 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೬೫ 
2, ಕಾರ್ಯಗಳು:- 
1 ಭೂಮಿಯನ್ನು ಅಳತೆ ಮಾಡಿ, ದಾಖಲೆಗಳನ್ನು ತಯಾರಿಸುವುದು ಹಾಗೂ ಅದನ್ನು ನಿರ್ವಹಿಸಿ, ಸಂರಕ್ಷಿಸುವುದು. 
2. ಭೂಮಾಪನ ಇಲಾಖೆಯಲ್ಲಿ ಅಳತೆ ಮಾಡಲ್ಪಡುವ ಪಕರಣಗಳು:- 
* ಭೂಮಂಜೂರಿ ಪಕರಣಗಳು 
* ಭೂಪರಿವರ್ತನಾ ಪಕರಣಗಳು 
9 ಭೂಸ್ವಾಧೀನ ಪಕರಣಗಳು 
9 ಮ್ಯುಟೇಶನ್‌ ಪಕರಣಗಳು 
ಎ) ತತ್ಕಾಲ್‌ ಪೋಡಿ ಪಕರಣಗಳು 
ಬಿ) ಸಂಯೋಜಿತ ಮ್ಯುಟೇಶನ್‌ ಪೋಡಿ ಪಕರಣಗಳು 
ಸಿ) 11ಇ ನಕ್ಷೆಗಳ ತಯಾರಿಕೆ, ವಿಸ್ತರಣೆ ಹಾಗೂ ಮೋಜಿಣಿ ತಂತಾಂಶದ ಅಳವಡಿಕೆ 
* ಭೂಸುಧಾರಣಾ ಪ್ರಕರಣಗಳು 
* ಹದ್ದುಬಸ್ತು ಪ್ರಕರಣಗಳು 
* ಕೋರ್ಟ್‌ ಕಮಿಷನ್‌ ವಾರೆಂಟ್‌ ಪಕರಣಗಳು 
* ಕೋರ್ಟ್‌ ಪಾರ್ಟಷನ್‌ ಡಿಕ್ರಿ ಪಕರಣಗಳು 
* ತಿದ್ದುಪಡಿ ಪಕರಣಗಳು (ಮೋಜಿಣಿ ತಪ್ಪುಗಳ ಸರಿಪಡಿಸುವ ಬಗ್ಗೆ - ಕೆ.ಎಲ್‌.ಆರ್‌.ನಿಯಮ 36(2) ಕೈ ಸಂಬಂದಿಸಿದಂತೆ) 
* ಸರ್ಕಾರಿ ಜಮೀನುಗಳ ಅಳತೆ ಕೆಲಸ 
3. ಗಾಮ ನಕಾಶೆಗಳ ತಯಾರಿಸುವಿಕೆ ಹಾಗೂ ಹೊಸ ಸ.ನಂ.ಗಳ ಇಂಡೀಕರಣ. 
4. ತಾಲ್ಲೂಕು, ಜಿಲ್ಲಾ ಮತ್ತು ರಾಜ್ಯ ನಕಾಶೆಗಳ ತಯಾರಿಕೆ ಮತ್ತು ಮಾರಾಟ. 
5. ನಗರಾಸ್ಸಿಗಳಿಗೆ ಸಂಬಂಧಿಸಿದಂತೆ ಅಳತೆ ಕೆಲಸ ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ತಯಾರಿಕೆ, ನಿರ್ವಹಣೆ ಮತ್ತು ವಿಸ್ತೃತ 
ನಗರಮಾಪನ. 
6.  ಮರುಭೂಮಾಪನ, ಭೂದಾಖಲೆಗಳ ಸ್ಕ್ಯಾನಿಂಗ್‌, ಡಿಜಿಟೈಸೇಷನ್‌. 
3. ಕರ್ತವ್ಯಗಳು:- 


1. 


(1) 


ಆಯುಕ್ತರು / ನಿರ್ದೇಶಕರು:- (ಭಾ.ಆ.ಸೇ. ಶೇಣಿ) 

* ಇಲಾಖಾ ಮುಖ್ಯಸ್ಥರಾಗಿರುತ್ತಾರೆ. 

9 ಗೂಪ್‌ ಬಿ, ಸಿ ಮತ್ತು ಡಿ ವೃಂದದ ಹುದ್ದೆಗಳ ನೇಮಕಾತಿ / ಶಿಸ್ತು ಹಾಗೂ ವರ್ಗಾವಣಾ ಪಾಧಿಕಾರಿ. 

* ಇಲಾಖೆಯ ಅಧಿಕಾರಿ /ಸಿಬ್ಬಂದಿಗಳ ಹಾಗೂ ಅವರ ಕರ್ತವ್ಯ ನಿರ್ವಹಣೆಯ ನಿಯಂತಿಸುವಿಕೆ, ಮೇಲ್ವಿಚಾರಣೆ ಹಾಗೂ 
ಕಾಲಕಾಲಕ್ಕೆ ಸೂಕ್ತ ನಿರ್ದೇಶನಗಳನ್ನು ನೀಡಿ, ಇಲಾಖಾ ಕೆಲಸ ಕಾರ್ಯಗಳನ್ನು ಅನುಷ್ಟಾನಗೊಳಿಸುವ ಜವಾಬ್ದಾರಿ. 
ಪಾದೇಶಿಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳ ನಡುವೆ ಸಮನ್ವಯಾಧಿಕಾರಿಯಾಗಿರುತ್ತಾರೆ. 

* ಇಲಾಖೆಯ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಪಮುಖ ಯೋಜನೆಗಳ ಅನುಷ್ಟಾನದ ಜವಾಬ್ದಾರಿ. 

* ಅಂತರರಾಜ್ಯ ಗಡಿ ನಿರ್ಧರಣೆ ಮತ್ತು ಪರಿಶೀಲನೆ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 46 ಕೆ ಅಡಿಯಲ್ಲಿ ಪರವಾನಗಿ ಭೂಮಾಪಕರ 
ಪರವಾನಗಿಯನ್ನು ರದ್ದುಪಡಿಸುವ ಅಧಿಕಾರ. 

ಭೂದಾಖಲೆಗಳ ಜಂಟಿ ನಿರ್ದೇಶಕರು:- ( ಗೂಪ್‌ ಎ ಹಿರಿಯ ಶೇಣಿ -6 ಹುದ್ದೆಗಳು) 

(1) ಭೂದಾಖಲೆಗಳ ಜಂಟಿ ನಿರ್ದೇಶಕರು (ತಾಂತ್ರಿಕ) 

(2) ಭೂದಾಖಲೆಗಳ ಜಂಟಿ ನಿರ್ದೇಶಕರು (ವಿಚಾರಣೆ ಮತ್ತು ತನಿಖೆ) 

(3) ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ, ಬೆಂಗಳೂರು 

(4) ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ಉತ್ತರ ವಲಯ, ಬೆಳಗಾವಿ 

(5) ಪಾಚಾರ್ಯರು, ಭೂಮಾಪನ ತರಬೇತಿ ಸಂಸ್ಥೆ, ಮೈಸೂರು 

(6) ಪ್ರಾಚಾರ್ಯರು, ಪಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆ, ಗುಲ್ಬರ್ಗಾ 

ಭೂದಾಖಲೆಗಳ ಜಂಟಿ ನಿರ್ದೇಶಕರು (ತಾಂತಿಕ):- 

9 ಕೇಂದ ಕಛೇರಿಯಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ಕಾರ್ಯನಿರ್ವಾಹಕ ವಿಷಯಗಳ ನಿರ್ಣಯಗಳಲ್ಲಿ ನೆರವಾಗುವುದು. 


* ಕೇಂದ ಕಛೇರಿಯಲ್ಲಿನ ಹಾಗೂ ಕೇಂದ ಕಛೇರಿಯ ಅಧೀನದಲ್ಲಿನ ರಾಜ್ಯದ ಎಲ್ಲಾ ಕಾರ್ಯನಿರ್ವಾಹಕ ಸಿಬ್ಬಂದಿಗಳ 
ಕಾರ್ಯನಿರ್ವಹಣೆಯ ನಿಯಂತಣ. 


೩೭೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





(2) 


(3) 


(4) 


(5) 


(6) 


ಕಾರ್ಯನಿರ್ವಾಹಕ ವಿಷಯಗಳಲ್ಲಿ ಸಂಬಂಧಿಸಿದಂತೆ ಕೇಂದಕಛೇರಿಯ ಅಧೀನದಲ್ಲಿನ ಕಛೇರಿಗಳಿಂದ ಸ್ವೀಕೃತವಾಗುವ ಎಲ್ಲಾ 
ಕಡತಗಳ ತಾಂತಿಕ ಅಭಿಪಾಯ ನೀಡುವುದು, ಸೂಕ್ತ ಸಲಹೆ ಮತ್ತು ಸೂಚನೆ ನೀಡುವುದು. 


ಇಲಾಖೆಯ ಪಗತಿ ಪರಿಶೀಲನೆ ಮತ್ತು ಪುನರಾವಲೋಕನ. 

ಇಲಾಖಾಧಿಕಾರಿಗಳ ದಿನಚರಿಗಳ ಸಮೀಕ್ಷೆ. 

ಕೇಂದಕಛೇರಿಯ ನಕಾಶೆ ವಿಭಾಗಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಪರಿಶೀಲಿಸುವುದು. 
ಇಲಾಖೆಯ ಯೋಜನೆಗಳ ಮೇಲುಸ್ತುವಾರಿ. 


ಭೂದಾಖಲೆಗಳ ಜಂಟಿ ನಿರ್ದೇಶಕರು:- (ವಿಚಾರಣೆ ಮತ್ತು ತನಿಖೆ) 


ಕೇ೦ದಕಛೇರಿಯಲ್ಲಿ ಇಲಾಖಾ ಮುಖ್ಯಸ್ಥರಿಗೆ ಕಾರ್ಯನಿರ್ವಾಹಕ ವಿಷಯಗಳ ನಿರ್ಣಯಗಳಲ್ಲಿ ನೆರವಾಗುವುದು. 
ಭೂಮಾಪನ ಇಲಾಖೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ತರಬೇತಿಯನ್ನು ಆಯೋಜಿಸುವುದು. 

ಇಲಾಖಾ ಶಿಸ್ತು / ದೂರು ಪಕರಣಗಳಲ್ಲಿ ವಿಚಾರಣೆ. 

ಇಲಾಖಾ ಅಧೀನ ಕಛೇರಿಗಳ ತಪಾಸಣೆ ಮಾಡಿ, ವರದಿ ತಯಾರಿಸುವುದು. 

ಪರವಾನಗಿ ಭೂಮಾಪಕರ ಯೋಜನೆಯ ಮೇಲ್ವಿಚಾರಣೆ. 


ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ದಕ್ಷಿಣ ವಲಯ, ಬೆಂಗಳೂರು :- 


ಬೆಂಗಳೂರು ಮತ್ತು ಮೈಸೂರು ಕಂದಾಯ ವಿಭಾಗದ ವ್ಯಾಪ್ತಿಯಲ್ಲಿನ ನಗರಮಾಪನ ಕಛೇರಿಗಳ ನಿಯಂತಣ ಮತ್ತು 
ಮೇಲುಸ್ತುವಾರಿ. 

ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 56 ರಡಿಯಲ್ಲಿ ನಗರಾಸ್ಥಿಗಳಿಗೆ ಸಂಬಂಧಿಸಿದಂತೆ ರಿವಿಜನ್‌ 
ಪಕರಣಗಳನ್ನು ವಿಚಾರಣೆಯಿಂದ ಇತ್ಯರ್ಥಪಡಿಸುವಲ್ಲಿ ಮೇಲ್ಮನವಿ ಪಾಧಿಕಾರವಾಗಿರುತ್ತಾರೆ. 

ನಗರಾಸ್ಥಿಗಳಿಗೆ ಸಂಬಂಧಪಟ್ಟಂತೆ ಗಡಿ ವಿವಾದಗಳನ್ನು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 140 (2) 
ಅಡಿಯಲ್ಲಿ ಇತ್ಯರ್ಥಪಡಿಸುತ್ತಾರೆ. 

ಗೂಪ್‌ ಸಿ ವೃಂದದಲ್ಲಿನ ಪಥಮ ದರ್ಜೆ ಸಹಾಯಕ ಹಂತದ ಹಾಗೂ ಸಮನಾಂತರ ಹುದ್ದೆ ಗಳಿಗೆ ನೇಮಕಾತಿ ಹಾಗೂ 
ಶಿಸ್ತು ಪಾಧಿಕಾರಿಯಾಗಿರುತ್ತಾರೆ. 


ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, ಉತ್ತರ ವಲಯ, ಬೆಳಗಾವಿ:- 


ಬೆಳಗಾಂ ಮತ್ತು ಗುಲ್ಬರ್ಗಾ ಕಂದಾಯ ವಿಭಾಗದ ವ್ಯಾಪ್ತಿಯಲ್ಲಿನ ನಗರಮಾಪನ ಕಛೇರಿಗಳ ನಿಯಂತಣ ಮತ್ತು 
ಮೇಲುಸ್ತುವಾರಿ. 

ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 56 ರಡಿಯಲ್ಲಿ ನಗರಾಸ್ಸಿಗಳಿಗೆ ಸಂಬಂಧಿಸಿದಂತೆ ರಿವಿಜನ್‌ 
ಪಕರಣಗಳನ್ನು ವಿಚಾರಣೆಯಿಂದ ಇತ್ಯರ್ಥಪಡಿಸುವಲ್ಲಿ ಮೇಲ್ಮನವಿ ಪಾಧಿಕಾರವಾಗಿರುತ್ತಾರೆ. 

ನಗರಾಸ್ಥಿಗಳಿಗೆ ಸಂಬಂಧಪಟ್ಟಂತೆ ಗಡಿ ವಿವಾದಗಳನ್ನು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 140 (2) 
ಅಡಿಯಲ್ಲಿ ಇತ್ಯರ್ಥಪಡಿಸುತ್ತಾರೆ. 

ಗೂಪ್‌ ಸಿ ವೃಂದದಲ್ಲಿನ ಪಥಮ ದರ್ಜೆ ಸಹಾಯಕ ಹಂತದ ಹಾಗೂ ಸಮನಾಂತರ ಹುದ್ದೆ ಗಳಿಗೆ ನೇಮಕಾತಿ ಹಾಗೂ 
ಶಿಸ್ತು ಪಾಧಿಕಾರಿಯಾಗಿರುತ್ತಾರೆ. 


ಪಾಚಾರ್ಯರು, ಭೂಮಾಪನ ತರಬೇತಿ ಸಂಸ್ಥೆ, ಮೈಸೂರು:- 


ಭೂಮಾಪನ ಇಲಾಖೆಯಲ್ಲಿ ನೇಮಕಗೊಳ್ಳುವ ಕಾರ್ಯನಿರ್ವಾಹಕ ಸಿಬ್ಬಂದಿ (ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
(ಕಾ.ನಿ) /ಅಧೀಕ್ಷಕರು (ಕಾ.ನಿ)/ ತಪಾಸಕರು / ಭೂಮಾಪಕರುಗಳಿಗೆ ವೃತ್ತಿ ಬುನಾದಿ ತರಬೇತಿ ನೀಡುವುದು. 


ಇಲಾಖಾ ಸೇವೆಯಲ್ಲಿರುವ ಅಧಿಕಾರಿ / ನೌಕರರುಗಳಿಗೆ ಪುನಶ್ಚೇತನ ತರಬೇತಿ. 
ಕಂದಾಯ ಇಲಾಖೆಯ ಅಧಿಕಾರಿ / ನೌಕರರುಗಳಿಗೆ ಇಲಾಖೆಯ ವಿಷಯಕ್ಕೆ ಸಂಬಂಧಿಸಿದಂತೆ ತರಬೇತಿ. 


ಐ.ಎ.ಎಸ್‌. ಮತ್ತು ಕೆ.ಎ.ಎಸ್‌. ಅಧಿಕಾರಿಗಳಿಗೆ ಇಲಾಖಾ ವಿಷಯಗಳಲ್ಲಿ ತರಬೇತಿ. 


ಪಾಚಾರ್ಯರು, ಪಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆ, ಗುಲ್ಬರ್ಗಾ:- 


ಭೂಮಾಪನ ಇಲಾಖೆಯಲ್ಲಿ ನೇಮಕಗೊಳ್ಳುವ ಕಾರ್ಯನಿರ್ವಾಹಕ ಸಿಬ್ಬಂದಿ (ಭೂದಾಖಲೆ ಗಳ ಸಹಾಯಕ ನಿರ್ದೇಶಕರು 
(ಕಾ.ನಿ) /ಅಧೀಕ್ಷಕರು (ಕಾ.ನಿ)/ ತಪಾಸಕರು / ಭೂಮಾಪಕರುಗಳಿಗೆ ವೃತ್ತಿ ಬುನಾದಿ ತರಬೇತಿ ನೀಡುವುದು. 


ಇಲಾಖಾ ಸೇವೆಯಲ್ಲಿರುವ ಅಧಿಕಾರಿ / ನೌಕರರುಗಳಿಗೆ ಪುನಶ್ಚೇತನ ತರಬೇತಿ. 
ಕಂದಾಯ ಇಲಾಖೆಯ ಅಧಿಕಾರಿ / ನೌಕರರುಗಳಿಗೆ ಇಲಾಖೆಯ ವಿಷಯಕ್ಕೆ ಸಂಬಂಧಿಸಿದಂತೆ ತರಬೇತಿ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೬೭ 





3... ಭೂದಾಖಲೆಗಳ ಉಪ ನಿರ್ದೇಶಕರು:- ( ಗೂಪ್‌ ಎ ಕಿರಿಯ ಶೇಣಿ -36 ಹುದ್ದೆಗಳು):- 
ಪತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ 
(1) ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು - 30 


(2) ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-1,2 ಮತ್ತು 3 ಬೆಂಗಳೂರು =3 
(3) ಭೂದಾಖಲೆಗಳ ಉಪ ನಿರ್ದೇಶಕರು, ನಗರಮಾಪನ, ಬೆಂಗಳೂರು =] 
(4) ಗೂಪ್‌ ಎ ಇನ್‌ಸ್ಪ ಕ್ಟರ್‌ (ತರಬೇತಿ ಸಂಸ್ಥೆ ಮೈಸೂರು/ಗುಲ್ಬರ್ಗಾ) =2 


(1) ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು:- (30 ಹುದ್ದೆಗಳು) 

* ಭೂಮಾಪನ ವಿಷಯಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಾಂತಿಕ ಸಲಹೆಗಳನ್ನು ನೀಡುವುದು. 

* ಸಂಬಂಧಪಟ್ಟ ಜಿಲ್ಲಾ ವ್ಯಾಪ್ತಿಯಲ್ಲಿನ ಭೂಮಾಪನ ಅಧಿಕಾರಿ ಹಾಗೂ ಸಿಬ್ಬಂದಿಯ ಕಾರ್ಯ ನಿರ್ವಹಣೆಯ ಮೇಲುಸ್ತುವಾರಿ. 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 49(ಎ)ಅಡಿಯಲ್ಲಿ 1ನೇ ಮೇಲ್ಮನವಿ ಪಕರಣಗಳನ್ನು 
ವಿಚಾರಣೆಯಿಂದ ಇತ್ಯರ್ಥಪಡಿಸುವುದು. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ನಿಯಮ 36(1) ರಡಿಯಲ್ಲಿ ಮೋಜಿಣಿ ತಪ್ಪಿನ ಪಕರಣಗಳನ್ನು 
ಸರಿಪಡಿಸಿ, ತಿದ್ದುಪಡಿ ಆದೇಶ ಮಾಡುವುದು. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ನಿಯಮ 3662) ರಡಿಯಲ್ಲಿ ಪೋಡಿ ಪಕರಣಗಳ (ಮ್ಯುಟೇಶನ್‌ 
ಪಕರಣಗಳನ್ನು ಹೊರತುಪಡಿಸಿ) ಅಂತಿಮಗೊಳಿಸುವ ಬಗ್ಗೆ ಮೇಲು ಸಹಿ ಮಾಡುವುದು. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ನಿಯಮ 139(2) ರಡಿಯಲ್ಲಿ ಹದ್ದುಬಸ್ತು ಮೇಲ್ಮನವಿ ಪಕರಣಗಳನ್ನು 
ಇತ್ಯರ್ಥಪಡಿಸುವುದು. 

* ಪರವಾನಗಿ ಭೂಮಾಪಕರ ಪರವಾನಗಿ ನವೀಕರಿಸುವುದು ಮತ್ತು ಪರವಾನಗಿಯನ್ನು ಅಮಾನತ್ತಿನಲ್ಲಿರಿಸುವುದು. 

* ಜಿಲ್ಲಾ ವ್ಯಾಪ್ತಿಯಲ್ಲಿನ ಭೂಮಾಪನ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಗೂಪ್‌ ಸಿ ಮತ್ತು ಡಿ ನೌಕರರುಗಳನ್ನು 
ಅಮಾನತ್ತಿನಲ್ಲಿರಿಸುವ ಅಧಿಕಾರ. 

* ನಗರಮಾಪನ ಕಾರ್ಯ ಆರಂಭಿಸಿರುವ 5 ಜಿಲ್ಲೆಗಳಾದ ಮಂಗಳೂರು / ಶಿವಮೊಗ್ಗ 1 ಮೈಸೂರು / ಬಳ್ಳಾರಿ / ಧಾರವಾಡ 
ಗಳಲ್ಲಿ ಸಂಬಂಧಿತ ಭೂದಾಖಲೆಗಳ ಉಪ ನಿರ್ದೇಶಕರು ಈ ಕಾರ್ಯದ ಮೇಲುಸ್ತುವಾರಿ. 

* ನಗರಮಾಪನ ನಿರ್ವಹಣೆ ಕಾರ್ಯ ಚಾಲ್ತಿಯಲ್ಲಿರುವ ಜಿಲ್ಲೆಗಳಲ್ಲಿ ಸಂಬಂಧಿತ ಭೂದಾಖಲೆ ಗಳ ಉಪ ನಿರ್ದೇಶಕರು 
ನಗರಮಾಪನ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. (ಬೆ೦ಗಳೂರು ನಗರ ಜಿಲ್ಲೆ ಹೊರತುಪಡಿಸಿ) 


(2) ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-1,2 ಮತ್ತು 3 ಬೆಂಗಳೂರು :- 
* ವಿಚಾರಣಾಧಿಕಾರಿಗಳು ಸ್ಪತಂತವಾಗಿ ಕಾರ್ಯ ನಿರ್ವಹಿಸುವ ಅಧಿಕಾರಿಯಾಗಿರುತ್ತಾರೆ. 


* ವಿಚಾರಣಾಧಿಕಾರಿಗಳು, ನಗರಮಾಪನ ತಂ೦ಡ-1 ರ ವ್ಯಾಪ್ತಿಯಲ್ಲಿ ಪೀಣ್ಯ (ಸ್ಥಳೀಯ ಕ್ಷೇತ-1), ಮಹಾಲಕ್ಷ್ಮಿ ಲೇ ಔಟ್‌ 
(ಸ್ಲ.ಕ್ರೇ.2). ಯಶವಂತಪುರ(ಸ್ನ.ಕೇ.3), ಮತ್ತೀಕೆರೆ (ಸ್ಲಕೇ.4), ಗೋಕುಲ (ಸ್ಥ.ಕೇ.5).ಮಲ್ಲೇಶ್ರರಂ (ಸ್ಲಕೇ 6), ಸುಬಮಣ್ಯ 
ಛಂ [oy pr) ಛಂ ಛಂ ಜು" "ಎ ಇ p) 
ನಗರ (ಸ್ಕಕ್ಷೇ.7). ರಾಜಾಜಿನಗರ 1ನೇ ಬ್ಲಾಕ್‌ (ಸ್ಕಕ್ಷೇ.8). ರಾಜಾಜಿನಗರ 2ನೇ ಬ್ಲಾಕ್‌ (ಸ್ಕಕ್ಷೇ.9). ರಾಜಾಜಿನಗರ 3ನೇ 
ಬ್ಲಾಕ್‌ (ಸ್ವ.ಕ್ಷೇ.10), ರಾಜಾಜಿನಗರ 4ನೇ ಬ್ಲಾಕ್‌ (ಸ್ಕಕ್ಷೇ.॥). ರಾಜಾಜಿನಗರ 5ನೇ ಬ್ಲಾಕ್‌ (ಸ್ವಕ್ಷೇ.12). ರಾಜಾಜಿನಗರ 6ನೇ 
ಬ್ಲಾಕ್‌ (ಸ್ಲಕೇ.13), ವೆಸ್ಟ್‌ ಅಫ್‌ ಕಾರ್ಡ್‌ ರಸ್ಸೆ (ಸ್ಲಕ್ಷೇ.14), ವಿಜಯನಗರ (ಸ್ಲಕೇ.15), ಬಾಪೂಜಿನಗರ (ಸ್ಲ.ಕೇ.16), 
ದು ಎ ಊ ೨ [ay ಛಎ ಥಂ 
ಗುಡ್ಡದಹಳ್ಳಿ (ಸ್ಥಕ್ಷೇ.51), ಪಾದರಾಯನಪುರ (ಸ್ವಕ್ಷೇ.52), ಗೋರಿಪಾಳ್ಯ (ಸ್ಚ.ಕ್ಟೇ.53), ಕೆಂಪಾಪುರ ಅಗಹಾರ (ಸ್ಟ.ಕ್ಟೇ.55), 
೪ ಥಯ ಥಿ ಠಿ ಎ 20 ಥಿ 
ಗೋಪಾಲಪುರ ಯ(ಸ್ಲಕೇ.56), ರಾಮಚಂದಪುರ (ಸ್ಲಕೇ.57),, ಪಕಾಶನಗರ (ಸ್ಥ.ಕೇ.58), ಶೀರಾಮಪರ (ಸ್ಲ.ಕೇ.59) 
ಛು ಮ ಛಲ ಸ) ಛಲ ಈ ಛಂ 
ಸ್ಥಳೀಯ ಕೇತಗಳು ಬರುತವೆ. 
ಛಿ CO) ದಂ 
* ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-2 ರ ವ್ಯಾಪ್ತಿಯಲ್ಲಿ ಆಂಜನಪ್ಪ ಗಾರ್ಡನ್‌ (ಸ್ವಕ್ಷೇ.54), ಸುಭಾಷ್‌ನಗರ 
(ಸ್ನ.ಕೇ.60), ಶೇಷಾದಿಪುರ (ಸ್ನ.ಕೇ.61), ರಾಜಮಹಲ್‌ ಗುಟಹಳ್ಳಿ (ಸ್ಲಕೇ.62), ಗೆದಲಹಳ್ಳಿ (ಸ್ನ.ಕೇ.64), ಹೆಬ್ಬಾಳ 
ಛಂ > ಛಂ ಊಆ ೪ ಛಲ ೦ ೪ ಛಂ ಬ 
(ಸ್ವಕ್ಷೇ.65), ಗಂಗೇನಹಳ್ಳಿ (ಸ್ವಕಕ್ಷೇ.66). ಮಠದಹಳ್ಳಿ (ಸ್ಫಕ್ಷೇ.67). ಮುನಿರೆಡ್ಡಿಪಾಳ್ಯ (ಸ್ಮಕ್ಷೇ.68), ಪಾಟರಿ ಟೌನ್‌ 
(ಸ್ವಕ್ಷೇ.69), ದೇವರಜೀವನಹಳ್ಳಿ (ಸ್ಮಕ್ಷೇ.70), ಸದಾಶಿವನಗರ (ಸ್ಮ.ಕ್ಟೇ.63), ಸಗಾಯಿಪುರ (ಸ್ಮಕ್ಷೇ.71. ಕೂಕ್ಸ್‌ ಟೌನ್‌ 
(ಸ್ವಕ್ಷೇ.72). ಲಿಂಗರಾಜಪುರ (ಸ್ಕಕ್ಷೇ.73). ಮಾರುತಿಸೇವಾನಗರ (ಸ್ವಕ್ಷೇ.74). ಕಾಕ್ಸ್‌ಟೌನ್‌ (ಸ್ವಕ್ಷೇ.75), ಫೇಜರ್‌ ಟೌನ್‌ 
(ಸ್ವಕ್ಷೇ.76), ವಸಂತನಗರ (ಸ್ವಕ್ಷೇ.77), ಜಯಮಹಲ್‌ (ಸ್ವಕ್ಷೇ.78), ಕುಮಾರ ಪಾರ್ಕ್‌ (ಸ್ಮಕ್ಷೇ.79), ಗಾಂಧೀನಗರ 
(ಸ್ವಕ್ಷೇ.80), ಚಿಕ್ಕಪೇಟೆ (ಸ್ಕಕ್ಷೇ.81ಎ). ನಗರ್ತಪೇಟೆ (ಸ್ಮಕ್ಷೇ.81ಬಿ), ಸಂಪಂಗಿರಾಮನಗರ (ಸ್ವಕ್ಷೇ.82), ಶಿವಾಜಿನಗರ 
(ಸ್ವ.ಕ್ಷೇ.83), ಸುಲ್ತಾನಪೇಟೆ (ಸ್ಫಕ್ಷೇ.84). ನೆಹರುಪುರ (ಸ್ಫಕ್ಷೇ.85). ಭಾರತಿನಗರ (ಸ್ವಕ್ಷೇ.86), ಕಮರ್ಷಿಯಲ್‌ ಸ್ಟೀಟ್‌ 
(ಸ್ಮಕ್ಷೇ.87), ಶಿವನಚೆಟ್ಟಿ ಗಾರ್ಡನ್‌ (ಸ್ಥಕ್ಷೇ.88). ಮರ್ಫಿ ಟೌನ್‌ (ಸ್ವಕ್ಷೇ.89), ಹಲಸೂರು (ಸ್ಮಕ್ಷೇ.90), ಮ್ಯಾಕ್ಸಿ ಐವರ್‌ 
ಟೌನ್‌ (ಸ್ವಕ್ಷೇ.91, ರಿಚ್ಮಂಡ್‌ ಟೌನ್‌ (ಸ್ಮಕ್ಷೇ.92), ಅಶೋಕನಗರ (ಸ್ವಕ್ಷೇ.93), ಆಸ್ಟಿನ್‌ ಟೌನ್‌ (ಸ್ವಕ್ಷೇ.94), 
ಹೊನ್ನಾರಪೇಟೆ (ಸ್ಥ.ಕ್ಷೇ.95), ದೊಮ್ಮಲೂರು (ಸ್ವ.ಕ್ಷೇ.96), ಇಂದಿರಾನಗರ (ಸ್ವ.ಕ್ಷೇ.97) ಸ್ಥಳೀಯ ಕ್ಷೇತಗಳು ಬರುತ್ತವೆ. 
ಥ"ಎ ೬ ಛಬಿ ಥಎ ಥಿ ಏವ ಶಂ 


೩೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





* ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-3 ರ ವ್ಯಾಪ್ತಿಯಲ್ಲಿ ಆವಲಹಳ್ಳಿ (ಸ್ವಕ್ಷೇ.17), ಶ್ರೀನಗರ (ಸ್ವ.್ಷೇ.18), 
ಹನುಮಂತನಗರ (ಸ್ವಕ್ಷೇ.19), ಎನ್‌.ಆರ್‌. ಕಾಲೋನಿ (ಸ್ವ.್ಷೇ.20), ತ್ಯಾಗರಾಜನಗರ (ಸ್ವಕ್ಷೇ.21), ಬನಶಂಕರಿ 2ನೇ ಹಂತ 
(ಸ್ಮಕ್ಷೇ.22). ಸಾರಕ್ಕಿ (ಸ್ವಕ್ಷೇ.23). ಜಯನಗರ 8ನೇ ಬ್ಲಾಕ್‌ (ಸ್ವಕ್ಷೇ.24), ಜಯನಗರ 5ನೇ ಬ್ಲಾಕ್‌ (ಸ್ಮ.ಕ್ಷೇ.25), 
ಜಯನಗರ 4ನೇ ಬ್ಲಾಕ್‌ (ಸ್ವ.್ಷೇ.26), ಜಯನಗರ 9ನೇ ಬ್ಲಾಕ್‌ (ಸ್ಫಕ್ಷೇ.27). ಜಯನಗರ 1 ಮತ್ತು 2ನೇ ಬ್ಲಾಕ್‌ 
(ಸ್ವಕ್ಷೇ.28). ಜಯನಗರ 4ನೇ ಬ್ಲಾಕ್‌ (ಸ್ವಕ್ಷೇ.29), ಜಯನಗರ 7ನೇ ಬ್ಲಾಕ್‌ (ಸ್ವ.ಕ್ಷೇ.30), ಜಯನಗರ 6ನೇ ಬ್ಲಾಕ್‌ 
(ಸ್ವಕ್ಷೇ.31). ಜಯನಗರ 3ನೇ ಬ್ಲಾಕ್‌ (ಸ್ವಕ್ಷೇ.32), ಜಯನಗರ 2ನೇ ಬ್ಲಾಕ್‌ (ಸ್ವಕ್ಷೇ.33). ಜಯನಗರ 1ನೇ ಬ್ಲಾಕ್‌ 
(ಸ್ಮಕ್ಷೇ.34), ವಿಲ್ಲನ್‌ ಗಾರ್ಡನ್‌ (ಸ್ಮ.ಕ್ಷೇ.35), ಸುದ್ದಗುಂಟೆಪಾಳ್ಯ (ಸ್ವಕ್ಷೇ.36), ಮಡಿವಾಳ (ಸ್ಮಕ್ಷೇ.37), ಕೋರಮಂಗಲ 
(ಸ್ಕಕ್ಷೇ.38). ಆಡುಗೋಡಿ (ಸ್ಮಕ್ಷೇ.39), ನೀಲಸಂದ್ರ (ಸ್ಫಕ್ಷೇ.40). ಶಾಂತಿನಗರ (ಸ್ವಕ್ಷೇ.41). ಕಲಾಸಿಪಾಳ್ಯ (ಸ್ಮಕ್ಷೇ.42), 
ಲಾಲ್‌ಬಾಗ್‌ ಮಾವಳ್ಳಿ (ಸ್ವಕ್ಷೇ.43), ವಿಶ್ವೇಶ್ವರಪುರಂ (ಸ್ವಕ್ಷೇ.44). ಬಸವನಗುಡಿ (ಸ್ವಕ್ಷೇ.45), ಶಂಕರಪುರ(ಸ್ಥ.ಕ್ಟೇ.46), 
ಕೆಂಪೇಗೌಡನಗರ (ಸ್ಮಕ್ಷೇ.47), ಚಾಮರಾಜಪೇಟೆ (ಸ್ವಕ್ಷೇ.48), ಅಜಾದ್‌ನಗರ (ಸ್ಕಕ್ಷೇ.49). ವಾಲ್ಮೀಕಿನಗರ (ಸ್ಮಕ್ಷೇ.50) 
ಸ್ಥಳೀಯ ಕ್ಷೇತಗಳು ಬರುತ್ತವೆ. 

9 ಈ 3 ಅಧಿಕಾರಿಗಳು ಅವರವರ ಸ್ಥಳೀಯ ಕ್ಷೇತಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 
ರ ನಿಯಮ 83 ರನ್ವಯ ವಿಚಾರಣೆ ಆಗದೇ ಇರುವ ನಗರಾಸ್ಥಿಗಳ ಬಗ್ಗೆ ವಿಚಾರಣೆಯನ್ನು ಮಾಡಿ ಹಕ್ಕು ಮತ್ತು 
ಗಡಿಯನ್ನು ನಿರ್ಧರಿಸಿ, ವಿಚಾರಣಾ ವಹಿಯಲ್ಲಿ ದಾಖಲ್ಮಾಡಿ ದೃಢೀಕರಿಸುವುದು. 

9 ಮೇಲಾಧಿಕಾರಿಗಳ ನಿರ್ದೇಶನದನ್ವಯ ಮರು ವಿಚಾರಣೆ ಮಾಡಿ ಇತ್ಯರ್ಥಪಡಿಸುವುದು. 

*  ನಗರಾಸ್ಥಿಗಳ ಸ್ಥಳ ಪರಿಶೀಲನೆ. 

* ಕಛೇರಿಯ ಸಿಬ್ಬಂದಿಯ ಕೆಲಸ ಕಾರ್ಯಗಳ ನಿಯಂತಣ ಹಾಗೂ ಮೇಲ್ವಿಚಾರಣೆ. 

* ಕಛೇರಿಯ ಪಗತಿ, ಕಾರ್ಯ ನಿರ್ವಹಣೆ ಬಗ್ಗೆ ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರ ಮಾಪನ, ದಕ್ಷಿಣ ವಲಯ, 
ಬೆ೦ಗಳೂರು ಇವರಿಗೆ ವರದಿ ನೀಡುವುದು. 

(3) ಭೂದಾಖಲೆಗಳ ಉಪ ನಿರ್ದೇಶಕರು, ನಗರಮಾಪನ, ಬೆಂಗಳೂರು :- 

* ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-1,2 ಮತ್ತು 3ರ ಕಛೇರಿಯ 
ನಿಯಂತಣಾಧಿಕಾರಿಯಾಗಿರುತ್ತಾರೆ. 

9 ಶು ಮೇಲ್ಕಂಡ 3 ಅಧಿಕಾರಿಗಳು ಮಾಡಿದ ಆದೇಶದ ಮೇಲೆ ಕರ್ನಾಟಕ ಭೂಕ೦ದಾಯ ಅಧಿನಿಯಮ 1964 ರ ಕಲ೦ 
136 (2) ರಡಿಯಲ್ಲಿ ನಗರಾಸ್ಥಿಗಳಿಗೆ ಸಂಬಂಧಿಸಿದಂತೆ ಮೇಲ್ಮನವಿ ಪಾಧಿಕಾರ. 

* ನಗರಮಾಪನ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಹದ್ದುಬಸ್ತು ಮೇಲ್ಮನವಿಯನ್ನು ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 
ರ ನಿಯಮ 139(2) ರಡಿಯಲ್ಲಿ ಇತ್ಯರ್ಥಪಡಿಸುವುದು. 

(4) ಗೂಪ್‌ ಎ ಇನ್‌ಸ್ಟಕ್ಟರ್‌ (ತರಬೇತಿ ಸಂಸ್ಥೆ, ಮೈಸೂರು/ಗುಲ್ಬರ್ಗಾ):- 

* ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಗಳಿಗೆ ಸಂಬಂಧಿಸಿದಂತೆ, ಪಠ್ಯಕಮವನ್ನು ಪಾಚಾರ್ಯರ ನಿರ್ದೇಶನದಂತೆ 
ತಯಾರಿಸುವುದು. 

* ತರಬೇತಿಗೆ ನಿಯೋಜಿಸಿದ ಶಿಕ್ಷಣಾರ್ಥಿಗಳ ಹಾಜರಾತಿಯ ನಿಯಂತಣ. 

* ಇಲಾಖಾ ಕಾರ್ಯನಿರ್ವಾಹಕ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ತರಬೇತಿಯಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸುವುದು. 

* ಶಿಕ್ಷಣಾರ್ಥಿಗಳ ಪರೀಕ್ಷಾ ಮೌಲ್ಯಮಾಪನ 

9 ಶಿಕ್ಷಣಾರ್ಥಿಗಳಿಗೆ ಇಲಾಖಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸ ಮತ್ತು ಇತರೆ ಬೋಧಕರ ಮೇಲೆ ಉಸ್ತುವಾರಿ. 

4. ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾ.ನಿ) ( ಗೂಪ್‌ ಬಿ ವೃಂದದ ಶೇಣಿ -66 ಹುದ್ದೆಗಳು):- 
(1) ಎಲ್ಲಾ ಉಪವಿಭಾಗಾಧಿಕಾರಿಗಳ ಕಛೇರಿಯಲ್ಲಿ ತಾಂತಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಉಪವಿಭಾಗಾಧಿಕಾರಿಗಳು, ಬೈಲಹೊಂಗಲ, 
ಬೆಳಗಾಂ, ಚಿಕ್ಕೋಡಿ, ಸಾಗರ ಮತ್ತು ಬೆ೦ಗಳೂರು ಉತ್ತರ ಹೊರತುಪಡಿಸಿ) ಎ47 
(2) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ- 12 ಮತ್ತು3, ಬೆಂಗಳೂರು ಎ03 


(3) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ, ದಾವಣಗೆರೆ, ಬಳ್ಳಾರಿ / ಬೆಳಗಾಂ / ಗುಲ್ಬರ್ಗಾ 07 
/ ಬಿಜಾಪುರ / ಮೈಸೂರು 1 ಹುಬ್ಬಳ್ಳಿ- ಧಾರವಾಡ 


(4) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಮರುಭೂಮಾಪನ, ಬೆಳಗಾಂ/ಹುಕ್ಕೇರಿ / ಖಾನಾಪುರ ಎ03 
(5) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಕೇಂದಕಛೇರಿ, ಬೆಂಗಳೂರು =02 
(6) ಗೂಪ್‌ ಬಿ ಇನ್ಸ್‌ಟಕ್ಟರ್‌, ತರಬೇತಿ ಸಂಸ್ಥೆ, ಮೈಸೂರು / ಗುಲ್ಬರ್ಗಾ =02 
(7) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ಯೋಜನಾಧಿಕಾರಿಗಳ ಕಛೇರಿ, ಮೈಸೂರು / 
ಶಿವಮೊಗ್ಗ =02 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೬೯ 





(1) ಎಲ್ಲಾ ಉಪವಿಭಾಗಾಧಿಕಾರಿಗಳ ಕಛೇರಿಯಲ್ಲಿ ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
:- (47 ಹುದ್ದೆಗಳು) 
* ಉಪವಿಭಾಗಾಧಿಕಾರಿಗಳ ಕಛೇರಿಯಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಭೂಮಾಪನ ವಿಷಯಕ್ಕೆ ಸಂಬಂಧಿಸಿದಂತೆ ತಾಂತಿಕ 
ಸಲಹೆಗಾರರಾಗಿ ಕಾರ್ಯ ನಿರ್ವಹಿಸುತ್ತಾರೆ. 
(2) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ- 1,2 ಮತ್ತು3, ಬೆಂಗಳೂರು :- (03 ಹುದ್ದೆಗಳು) 
* ಈ 3 ಜನ ಅಧಿಕಾರಿಗಳು ಸ್ವತಂತವಾಗಿ ಕಾರ್ಯ ನಿರ್ವಹಿಸುವ ಅಧಿಕಾರಿಯಾಗಿರುತ್ತಾರೆ. 
* ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂ೦ಡ-1 ರ ವ್ಯಾಪ್ತಿಯಲ್ಲಿ ಪೀಣ್ಯ (ಸ್ಥಳೀಯ ಕ್ಷೇತ-1). 
ಮಹಾಲಕಿ, ಲೇ ಔಟ್‌ (ಸ್ನ.ಕೇ.2), ಯಶವಂತಪುರ(ಸ್ಥ.ಕೇ.3), ಮತ್ತೀಕೆರೆ (ಸ್ಲಕ್ರೇ.4). ಗೋಕುಲ (ಸ್ಲಕೇ.5).ಮಛೇಶರಂ 
ಯ್ರ್ರ "ಎ ಎ 5 ಥಮ ಥಎ ಹು" 
(ಸ್ವಕಕ್ಷೇ 6). ಸುಬಮಣ್ಯನಗರ (ಸ್ಮಕ್ಷೇ.7. ರಾಜಾಜಿನಗರ 1ನೇ ಬ್ಲಾಕ್‌ (ಸ್ವಕ್ಷೇ.8). ರಾಜಾಜಿನಗರ 2ನೇ ಬ್ಲಾಕ್‌ (ಸ್ವ.್ಷೇ.9), 
ರಾಜಾಜಿನಗರ 3ನೇ ಬ್ಲಾಕ್‌ (ಸ್ಮಕ್ಷೇ.10), ರಾಜಾಜಿನಗರ 4ನೇ ಬ್ಲಾಕ್‌ (ಸ್ಮ.ಕ್ಷೇ.11), ರಾಜಾಜಿನಗರ 5ನೇ ಬ್ಲಾಕ್‌ (ಸ್ವಕ್ಷೇ.12), 
ರಾಜಾಜಿನಗರ 6ನೇ ಬ್ಲಾಕ್‌ (ಸ್ವಕ್ಷೇ.13), ವೆಸ್ಟ್‌ ಅಫ್‌ ಕಾರ್ಡ್‌ ರಸ್ತೆ ಸ್ವಕ್ಷೇ.14). ವಿಜಯನಗರ (ಸ್ಮಕ್ಷೇ.15), ಬಾಪೂಜಿನಗರ 
(ಸ್ಮಕ್ಷೇ.16), ಗುಡ್ಡದಹಳ್ಳಿ (ಸ್ವ.ಕ್ಷೇ.51, ಪಾದರಾಯನಪುರ (ಸ್ವಕ್ಷೇ.52), ಗೋರಿಪಾಳ್ಯ (ಸ್ವಕ್ಷೇ.53), ಕೆಂಪಾಪುರ ಅಗಹಾರ 
(ಸ್ಥಕ್ಷೇ.55), ಗೋಪಾಲಪುರ (ಸ್ವ.ಕ್ಷೇ.56), ರಾಮಚಂದಪುರ (ಸ್ಮಕ್ಟೇ.57), ಪಕಾಶನಗರ (ಸ್ವ.ಕ್ಷೇ.58), ಶೀರಾಮಪುರ 
(ಸ್ಲ.ಕ್ರೇ.59) ಸ್ಥಳೀಯ ಕೇತಗಳು ಒಳಪಡುತ್ತವೆ. 
ಛಲ ಛಿ ಉೃ 0 
* ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-2 ರ ವ್ಯಾಪ್ತಿಯಲ್ಲಿ ಆಂಜನಪ್ಪ ಗಾರ್ಡನ್‌ (ಸ್ವಕ್ಷೇ.54), 
ಸುಭಾಷ್‌ನಗರ (ಸ್ಲ.ಕೇ.60), ಶೇಷಾದಿಪುರ (ಸ್ಪ.ಕೇ.61), ರಾಜಮಹಲ್‌ ಗುಟಹಳ್ಳಿ (ಸ್ಲಕೇ.62), ಗೆದ್ದಲಹಳ್ಳಿ (ಸ್ಲಕೇ.64), 
€ಎ ಪ ಥಎ NA) ಬ ೪ ಸದಯ 
ಹೆಬ್ಬಾಳ (ಸ್ಮಕ್ಷೇ.65), ಗಂಗೇನಹಳ್ಳಿ (ಸ್ಕಕ್ಷೇ.66). ಮಠದಹಳ್ಳಿ (ಸ್ಮಕ್ಷೇ.67), ಮುನಿರೆಡ್ಡಿಪಾಳ್ಯ (ಸ್ವಕ್ಷೇ.68), ಪಾಟರಿ ಟೌನ್‌ 
(ಸ್ಫಕ್ಷೇ.69). ದೇವರಜೀವನಹಳ್ಳಿ (ಸ್ಮಕ್ಷೇ.70), ಸದಾಶಿವನಗರ (ಸ್ಮಕ್ಷೇ.63), ಸಗಾಯಿಪುರ (ಸ್ಮಕ್ಷೇ.71. ಕೂಕ್ಸ್‌ ಟೌನ್‌ 
(ಸ್ಮಕ್ಷೇ.72). ಲಿಂಗರಾಜಪುರ (ಸ್ವ.ಕ್ಷೇ.73), ಮಾರುತಿಸೇವಾನಗರ (ಸ್ವಕ್ಷೇ.74). ಕಾಕ್ಸ್‌ಟೌನ್‌ (ಸ್ವಕ್ಷೇ.75), ಫೇಜರ್‌ ಟೌನ್‌ 
(ಸ್ವಕ್ಷೇ.76), ವಸಂತನಗರ (ಸ್ಮಕ್ಷೇ.77). ಜಯಮಹಲ್‌ (ಸ್ಮಕ್ಷೇ.78). ಕುಮಾರ ಪಾರ್ಕ್‌ (ಸ್ಮಕ್ಷೇ.79), ಗಾಂಧೀನಗರ 
(ಸ್ವಕ್ಷೇ.80), ಚಿಕ್ಕಪೇಟೆ (ಸ್ವಕ್ಷೇ.81ಎ), ನಗರ್ತಪೇಟೆ (ಸ್ಥ.ಕ್ಷೇ.81ಬಿ).ಸ೦ಪ೦ಗಿರಾಮನಗರ (ಸ್ವ.ಕ್ಷೇ.82). ಶಿವಾಜಿನಗರ 
(ಸ್ವ.ಕ್ಷೇ.83), ಸುಲ್ತಾನಪೇಟೆ (ಸ್ವಕ್ಷೇ.84), ನೆಹರುಪುರ (ಸ್ವಕ್ಷೇ.85), ಭಾರತಿನಗರ (ಸ್ವ.ಕ್ಷೇ.86), ಕಮರ್ಷಿಯಲ್‌ ಸ್ಟ್ರೀಟ್‌ 
(ಸ್ಮಕ್ಷೇ.87), ಶಿವನಚೆಟ್ಟಿ ಗಾರ್ಡನ್‌ (ಸ್ವ.ಕ್ಷೇ.88), ಮರ್ಫಿ ಟೌನ್‌ (ಸ್ವಕ್ಷೇ.89), ಹಲಸೂರು (ಸ್ವ.ಕ್ಷೇ.90), ಮ್ಯಾಕ್ಸಿ ಐವರ್‌ 
ಟೌನ್‌ (ಸ್ಮಕ್ಷೇ.91, ರಿಜ್ಕಂಡ್‌ ಟೌನ್‌ (ಸ್ವ.ಕ್ಷೇ.92), ಅಶೋಕನಗರ (ಸ್ಮಕ್ಷೇ.93), ಆಸ್ಟಿನ್‌ ಟೌನ್‌ (ಸ್ವಕ್ಷೇ.94), 
ಹೊನ್ನಾರಪೇಟೆ (ಸ್ಥಕ್ಷೇ.95), ದೊಮ್ಮಲೂರು (ಸ್ಚ.ಕ್ಷೇ.96),ಇ೦ದಿರಾನಗರ (ಸ್ವ.ಕ್ಷೇ.97) ಸ್ಥಳೀಯ ಕ್ಷೇತ ಗಳು ಒಳಪಡುತ್ತವೆ. 
ಛ'ಖ ೬ ಥು ಛ'ಖ €ಛ ಐ ವ್ರ ಶಂ 
9 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ತಂಡ-3 ರ ವ್ಯಾಪ್ತಿಯಲ್ಲಿ ಆವಲಹಳ್ಳಿ (ಸ್ಕಕ್ಷೇ.17). ಶೀನಗರ 
(ಸ್ಕ್ಷೇ.18). ಹನುಮಂತನಗರ (ಸ್ವಕ್ಷೇ.19), ಎನ್‌.ಆರ್‌. ಕಾಲೋನಿ (ಸ್ಮಕ್ಷೇ.20), ತ್ಯಾಗರಾಜನಗರ (ಸ್ವಕ್ಷೇ.21). ಬನಶಂಕರಿ 
2ನೇ ಹಂತ (ಸ್ಮಕ್ಷೇ.22), ಸಾರಕ್ಕಿ (ಸ್ವಕ್ಷೇ.23), ಜಯನಗರ 8ನೇ ಬ್ಲಾಕ್‌ (ಸ್ವಕ್ಷೇ.24). ಜಯನಗರ 5ನೇ ಬ್ಲಾಕ್‌ 
(ಸ್ಮಕ್ಷೇ.25), ಜಯನಗರ 4ನೇ ಬ್ಲಾಕ್‌ (ಸ್ಕಕ್ಷೇ.26). ಜಯನಗರ 9ನೇ ಬ್ಲಾಕ್‌ (ಸ್ಫಕ್ಷೇ.27). ಜಯನಗರ 1 ಮತ್ತು 2ನೇ 
ಬ್ಲಾಕ್‌ (ಸ್ವಕ್ಷೇ.28), ಜಯನಗರ 4ನೇ ಬ್ಲಾಕ್‌ (ಸ್ಕಕ್ಷೇ.29). ಜಯನಗರ 7ನೇ ಬ್ಲಾಕ್‌ (ಸ್ಕಕ್ಷೇ.30). ಜಯನಗರ 6ನೇ 
ಬ್ಲಾಕ್‌ (ಸ್ವಕ್ಷೇ.31), ಜಯನಗರ 3ನೇ ಬ್ಲಾಕ್‌ (ಸ್ಮಕ್ಷೇ.32), ಜಯನಗರ 2ನೇ ಬ್ಲಾಕ್‌ (ಸ್ಮಕ್ಷೇ.33). ಜಯನಗರ 1ನೇ ಬ್ಲಾಕ್‌ 
(ಸ್ಮಕ್ಷೇ.34), ವಿಲ್ಲನ್‌ ಗಾರ್ಡನ್‌ (ಸ್ಮಕ್ಷೇ.35), ಸುದ್ದಗುಂಟೆಪಾಳ್ಯ (ಸ್ಮಕ್ಷೇ.36).ಮಡಿವಾಳ (ಸ್ಮಕ್ಷೇ.37), ಕೋರಮಂಗಲ 
(ಸ್ಕಕ್ಷೇ.38). ಆಡುಗೋಡಿ (ಸ್ವಕ್ಷೇ.39). ನೀಲಸಂದ (ಸ್ಕಕ್ಷೇ.40). ಶಾಂತಿನಗರ (ಸ್ವಕ್ಷೇ.41, ಕಲಾಸಿಪಾಳ್ಯ (ಸ್ವ.ಕ್ಷೇ.42), 
ಲಾಲ್‌ಬಾಗ್‌ ಮಾವಳ್ಳಿ (ಸ್ನಕೇ.43), ವಿಶ್ಲೇಶ್ವರಪುರ೦ (ಸ್ಲಕ್ಷೇ.44), ಬಸವನಗುಡಿ (ಸ್ಲಕ್ಷೇ.45), ಶ೦ಕರಪುರ(ಸ್ಲಕೇ.46), 
೪ ಛಎ ದ್‌್‌ ಛಎ ಛಎ ಥಮ 
ಕೆಂಪೇಗೌಡನಗರ (ಸ್ಲ.ಕ್ಷೇ.47), ಚಾಮರಾಜಪೇಟೆ (ಸ್ಥ.ಕೇ.48), ಅಜಾದ್‌ನಗರ (ಸ್ಥ್ನ.ಕೇ.49), ವಾಲ್ಪೀಕಿನಗರ (ಸ್ಲ.ಕೇ.50) 
ಛ'ಎ ಛಲ ಛ'ಖ ೬ ಛಲ 
ಸ್ಥಳೀಯ ಕ್ಷೇತಗಳು ಒಳಪಡುತ್ತವೆ. 
9 ನಗರಾಸ್ಥಿಗಳಿಗೆ ಸಂಬಂಧಿಸಿದಂತೆ ಪುನರಾವಲೋಕನ ಮಾಡುವ ಬಗ್ಗೆ ಆಸ್ತಿ ಮಾಲೀಕರಿಗೆ ನೋಟೀಸು ಜಾರಿ ಮಾಡುವುದು. 
9 ನಗರಾಸ್ಥಿಗಳಿಗೆ ಸಂಬಂಧಿಸಿದಂತೆ ಹಕ್ಕು ಬದಲಾವಣೆ ಮತ್ತು ಭೂಸ್ವಾಧೀನ ಅಳತೆ ಕೆಲಸ. 
*  ನಗರಾಸ್ಕಿಗಳ ಸ್ಥಳ ಪರಿಶೀಲನೆ ಹಾಗೂ ತಿದ್ದುಪಡಿ ಪಕರಣಗಳ ಪಸ್ತಾವನೆ. 
*  ನಗರಾಸ್ಥಿಗಳ ನಕಲು ಮತ್ತು ನಕ್ಷೆ ವಿತರಣೆ. 
* ಸನ್ನದು ಫೀ ವಸೂಲಿ 
(3) ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ, ದಾವಣಗೆರೆ, ಬಳ್ಳಾರಿ / ಬೆಳಗಾಂ /ಗುಲ್ಲಗ್ಗ೯/ ಬಿಜಾಪುರ / ಮೈಸೂರು 
/ ಹುಬ್ಬಳ್ಳಿ- ಧಾರವಾಡ :- (07 ಹುದ್ದೆಗಳು) 
9 ನಗರಾಸ್ಸಿಗಳಿಗೆ ಸಂಬಂಧಿಸಿದಂತೆ ಪುನರಾವಲೋಕನ ಮಾಡುವ ಬಗ್ಗೆ ಆಸ್ತಿ ಮಾಲೀಕರಿಗೆ ನೋಟೀಸು ಜಾರಿ ಮಾಡುವುದು. 
9 ನಗರಾಸ್ಸಿಗಳಿಗೆ ಸಂಬಂಧಿಸಿದಂತೆ ಹಕ್ಕು ಬದಲಾವಣೆ ಮತ್ತು ಭೂಸ್ವಾಧೀನ ಅಳತೆ ಕೆಲಸ. 
*  ನಗರಾಸ್ಸಿಗಳ ಸ್ಥಳ ಪರಿಶೀಲನೆ ಹಾಗೂ ತಿದ್ದುಪಡಿ ಪಕರಣಗಳ ಪಸ್ತಾವನೆ. 
* ನಗರಾಸ್ಥಿಗಳ ನಕಲು ಮತ್ತು ನಕ್ಷೆ ವಿತರಣೆ. 


* ಸನ್ನದು ಫೀ ವಸೂಲಿ 


೩೭೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





(4) 


(5) 


(6) 


(7) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಮರುಭೂಮಾಪನ, ಬೆಳಗಾಂ / ಹುಕ್ಕೇರಿ / ಖಾನಾಪುರ :- (03 ಹುದ್ದೆಗಳು) 

* ಭೂಮಿಯ ಮೇಲಿನ ಬೌಗೋಳಿಕ ಅಂಶಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದು, ಅದನ್ನು ಅತ್ಯಾಧುನಿಕ ಉಪಕರಣಗಳ 
ಮೂಲಕ ಮರುಭೂಮಾಪನ ಮಾಡಿ ದಾಖಲೆಗಳನ್ನು ತಯಾರಿಸಿ, ನಿರ್ವಹಿಸುವುದು. 

* ರೀಸರ್ವೆ ಸಂದರ್ಭದಲ್ಲಿ ಉಂಟಾಗಬಹುದಾದ ವಿವಾದಾತ್ಮಕ ಪಕರಣಗಳಲ್ಲಿ ವಿಚಾರಣೆ ಕೈಗೊಂಡು ಇತ್ಯರ್ಥಪಡಿಸುವುದು. 

ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಕೇಂದಕಛೇರಿ, ಬೆಂಗಳೂರು :- (02 ಹುದ್ದೆಗಳು) 

* ಭೂದಾಖಲೆಗಳ ಜಂಟಿ ನಿರ್ದೇಶಕರು (ತಾಂತಿಕ) ಮತ್ತು (ವಿಚಾರಣೆ ಮತ್ತು ತನಿಖೆ) ಇವರಿಗೆ ತಾಂತಿಕ ವಿಷಯಗಳಿಗೆ 
ಕೇಂದಕಛೇರಿಯ ಅಧೀನ ಸಿಬ್ಬಂದಿಗಳಿಂದ ಸ್ವೀಕೃತವಾದ ಕಡತಗಳನ್ನು ಪರಿಶೀಲಿಸಿ, ಮಂಡಿಸುವುದು. - 

9 ಕೇಂದಕಛೇರಿಯ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕೆಲಸ ನಿರ್ವಹಿಸುವುದು. 

ಗೂಪ್‌ ಬಿ ಆನ್ಸ್‌ಟಕ್ಟರ್‌, ತರಬೇತಿ ಸಂಸ್ಥೆ, ಮೈಸೂರು / ಗುಲ್ಬರ್ಗಾ : -(02 ಹುದ್ದೆಗಳು) 

9 ಇಲಾಖಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಗಳಿಗೆ ಸಂಬಂಧಿಸಿದಂತೆ, ಪಠ್ಯಕಮವನ್ನು ಪಾಚಾರ್ಯರ ನಿರ್ದೇಶನದಂತೆ 
ತಯಾರಿಸುವುದು. 

* ತರಬೇತಿಗೆ ನಿಯೋಜಿಸಿದ ಶಿಕ್ಷಣಾರ್ಥಿಗಳ ಹಾಜರಾತಿಯ ನಿಯಂತಣ. 

* ಇಲಾಖಾ ಕಾರ್ಯನಿರ್ವಾಹಕ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ತರಬೇತಿಯಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸುವುದು. 

* ಶಿಕ್ಷಣಾರ್ಥಿಗಳ ಪರೀಕ್ಷಾ ಮೌಲ್ಯಮಾಪನ 

9 ಶಿಕ್ಷಣಾರ್ಥಿಗಳಿಗೆ ಇಲಾಖಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸ ಮತ್ತು ಇತರೆ ಬೋಧಕರ ಮೇಲೆ ಉಸ್ತುವಾರಿ. 

ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ ಯೋಜನಾಧಿಕಾರಿಗಳ ಕಛೇರಿ, ಮೈಸೂರು / ಶಿವಮೊಗ್ಗ:(02 ಹುದ್ದೆಗಳು) 

* ಸಂಬಂಧಪಟ್ಟ ನಗರಯೋಜನಾಧಿಕಾರಿಗಳ ಸೂಚನೆ ಮತ್ತು ನಿರ್ದೇಶನದನ್ವಯ ನಗರಾಸ್ಥಿ ಕಾರ್ಯಗಳನ್ನು ನಿರ್ವಹಿಸುವುದು. 

9 ನಗರಾಸ್ಥಿಗಳ ಬಗ್ಗೆ ನಗರಮಾಪನ ಕಾರ್ಯ ಕೈಗೊಂಡಾಗ ಅವುಗಳನ್ನು ವಿಚಾರಣೆ ಮಾಡಿ ಇತ್ಯರ್ಥಪಡಿಸುವುದು ಮತ್ತು 
ನಿರ್ವಹಿಸುವುದು. 

ಅಧೀಕ್ಷಕರು (ಕಾ.ನಿ):- 

* ಇವರು ಗೂಪ್‌ ಸಿ ನೌಕರರಾಗಿದ್ದು, ಕೆಲಸ ನಿರ್ವಹಿಸುತ್ತಿರುವ ಕಛೇರಿಗಳಲ್ಲಿ ಕಾರ್ಯ ನಿರ್ವಾಹಕ ನೌಕರರ ಶಾಖಾ 
ಮುಖ್ಯಸ್ಥರಾಗಿರುತ್ತಾರೆ. 

9 ಈ ವೃಂದದ ಹುದ್ದೆಗೆ ಯಾವುದೇ ಶಾಸನಬದ್ಧ ಅಧಿಕಾರಗಳಿರುವುದಿಲ್ಲ. 

* ಶಾಖೆಗೆ ಸಂಬಂಧಿಸಿದ ವಿಷಯ ನಿರ್ವಾಹಕರ ಕೆಲಸದ ನಿಯಂತಣ ಮತ್ತು ಮೇಲ್ವಿಚಾರಣೆ. 

* ಕಛೇರಿ ಕೈಪಿಡಿಯನ್ವಯ ವಹಿಸಿದ ಕಾರ್ಯವನ್ನು ಕಮಬದ್ಧವಾಗಿ ನಿರ್ವಹಿಸುವುದು. 

ತಪಾಸಕರು :- 


* ತಾಲ್ಲೂಕು ಮಟ್ಟದಲ್ಲಿ ಭೂಮಾಪನ ಶಾಖೆಯ ಮುಖ್ಯಸ್ಥರಾಗಿದ್ದು, ತಹಶೀಲ್ದಾರ್‌ರವರಿಗೆ ಭೂಮಾಪನ ವಿಷಯಕ್ಕೆ ತಾಂತಿಕ 
ಸಲಹೆಗಾರರಾಗಿರುತ್ತಾರೆ. 


*  ತಹಶೀಲ್ದಾರ್‌ರವರ ಅನುಮೋದನೆಯೊಂದಿಗೆ ಅಡವಿ ಕೆಲಸ ನಿರ್ವಹಿಸುವ ಭೂಮಾಪಕರಿಗೆ ವಿವಿಧ ಸ್ವರೂಪದ ಕಡತಗಳನ್ನು 
ಏತರಣೆ ಮಾಡಿ, ಕೆಲಸಗಳನ್ನು ನಿರ್ವಹಿಸಿದ ನಂತರ ಹಿಂದಕ್ಕೆ ಪಡೆದು ಅವುಗಳ ಗುಣಮಟ್ಟವನ್ನು ಪರಿಶೀಲಿಸಿ, ಮುಂದಿನ 
ಅಗತ್ಯ ಕಮದ ಬಗ್ಗೆ ತಹಶೀಲ್ದಾರ್‌ರವರಿಗೆ ಮಂಡಿಸುವುದು. 


*e "| 3 ನಕ್ಷೆ ಕೋರಿ ಬರುವ ಅರ್ಜಿಗಳ ಬಗ್ಗೆ ಪರಿಶೀಲಿಸಿ, ಪರವಾನಗಿ ಭೂಮಾಪಕರಿಗೆ ಅಳತೆ ಕೆಲಸಕ್ಕೆ ವಿತರಿಸಿ, ಅಳತೆಯಾಗಿ 
ಬಂದ ಕಡತಗಳನ್ನು ತಪಾಸಣೆಗೆ ಒಳಪಡಿಸಿ ನಿಯಮಾನುಸಾರ ದೃಢೀಕರಿಸಿ, ಮೋಜಿಣಿ ತಂತಾಂಶದ ಮೂಲಕ 
ಅರ್ಜಿದಾರರಿಗೆ ವಿತರಿಸುವುದು ಮತ್ತು ಮೋಜಿಣಿ ತಂತಾಂಶದ ಮುಖೇನ ಸೂಚಿಸಲ್ಪಟ್ಟ ಪಕರಣಗಳಲ್ಲಿ ಅಡವಿ 
ತಪಾಸಣೆಯನ್ನು ಕೈಗೊಂಡು ಸೂಕ್ತ ಅವಶ್ಯ ಕಮ ಜರುಗಿಸುವುದು. 

* ಭೂಮಾಪಕರಿಗೆ ಕ್ಲಿಷ್ಟಕರ ಪಕರಣಗಳಿಗೆ ಸಲಹೆ ಮತ್ತು ಮಾರ್ಗದರ್ಶನ. 

* ಪೋಡಿ ಪಕರಣಗಳು ಮತ್ತು ಐ.ಎಂ.ಪಿ. ಪಕರಣಗಳಲ್ಲಿ ದುರಸ್ಥಿಗೆ ಕಡತವನ್ನು ತಯಾರಿಸಿ, ತಹಶೀಲ್ದಾರ್‌ರವರ 
ದೃಢೀಕರಣಕ್ಕಾಗಿ ಮಂಡಿಸುವುದು. 

* ಸಾರ್ವಜನಿಕರಿಂದ ಕೋರಿ ಬರುವ ಎಲ್ಲಾ ಸ್ವರೂಪದ ಸರ್ವೆ ದಾಖಲೆಗಳ ನಕಲುಗಳನ್ನು ದೃಢೀಕರಿಸಿ ವಿತರಿಸುವುದು. 

* ತಹಶೀಲ್ದಾರ್‌ ಕಛೇರಿಯಲ್ಲಿನ ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರ ನಿಯಂತಣ ಮತ್ತು ಮೇಲುಸ್ತುವಾರಿ. 

* ಕಂದಾಯ ಅಧಿಕಾರಿಗಳು ಮತ್ತು ಇಲಾಖಾ ಅಧಿಕಾರಿಗಳ ಸಭೆಗಳಿಗೆ ಮಾಹಿತಿ ಸಂಗಹಿಸಿ, ಹಾಜರಾಗುವುದು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 





9. 


ಭೂಮಾಪಕರು :- 

*. ಈ ಮುಂದೆ ನಮೂದಿಸಿದ ಎಲ್ಲಾ ಸ್ವರೂಪದ ಪೋಡಿ ಕಡತಗಳ ಅಳತೆ ಕೆಲಸ ನಿರ್ವಹಿಸಿಕಡತ ತಯಾರು ಮಾಡಿ. 
ಮಂಡಿಸುವುದು. ದರಖಾಸ್ತು. ಭೂಪರಿವರ್ತನೆ, ಭೂಸ್ವಾಧೀನ, ಜಂಟಿ ಅಳತೆ ಪಕರಣ, ಭೂಸುಧಾರಣೆ, ಕೋರ್ಟ್‌ ಕಮಿಷನ್‌ 
ಪಕರಣ, ಡಿಕ್ರಿ ಪಾರ್ಟಿಷನ್‌, ತಿದ್ದುಪಡಿ ಪಕರಣಗಳು, ಸರ್ಕಾರಿ ಜಮೀನಿಗೆ ಸಂಬಂಧಪಟ್ಟ ಪಕರಣಗಳು. 

* ಹದ್ದುಬಸ್ತು ಅಳತೆ ಪಕರಣಗಳನ್ನು ನಿರ್ವಹಿಸುವುದು. 

* ಮಾಸಿಕ ಕಾರ್ಯಕಮ ಪಟ್ಟಿಯಂತೆ ಕೆಲಸ ನಿರ್ವಹಿಸುವುದು. 

* ಮೇಲಾಧಿಕಾರಿಗಳ ಸ್ಥಳ ತನಿಖೆಗೆ ಹಾಜರಾಗುವುದು. 

* ಪೋಡಿ ಕಡತಗಳ ತಪಾಸಣೆ / ದುರಸ್ಥಿ ಕೆಲಸ ನಿರ್ವಹಿಸುವುದು. 


* ಅಭಿಲೇಖಾಲಯದ ಸಂರಕ್ಷಣೆ ಮತ್ತು ದಾಖಲೆಗಳ ನಕಲು ತಯಾರಿಕೆ. 


ಆಡಳಿತ ಶಾಖೆ 
ಉಪ ನಿರ್ದೇಶಕರು (ಆಡಳಿತ): - (ಗೂಪ್‌ ಎ ಶೇಣಿ -1 ಹುದ್ದೆ) 
ಆಡಳಿತ ವಿಷಯಗಳಲ್ಲಿ ಆಯುಕ್ತರು / ನಿರ್ದೇಶಕರಿಗೆ ನಿರ್ಣಯ ತೆಗೆದುಕೊಳ್ಳಲು ಸಹಕರಿಸುತ್ತಾರೆ. 


ಇಲಾಖಾ ಅಧಿಕಾರಿ / ನೌಕರರುಗಳ ಸೇವಾ ವಿಷಯಗಳಾದ ನೇಮಕಾತಿ, ವರ್ಗಾವಣೆ, ಮುಂಬಡ್ತಿ ರಜೆ, ಆಸ್ತಿ ಯಣ ತ:ಖ್ರೆ ಜೇಷ್ಟತೆ. 
ವೇತನ ಬಡ್ತಿ, ಶಿಸ್ತು ಪಕರಣಗಳು ಹಾಗೂ ಇತರೆ ಆಡಳಿತ ವಿಷಯಗಳ ಬಗ್ಗೆ ಅಂತಿಮ ರೂಪ ನೀಡುವ ಜವಾಬ್ದಾರಿ. 


ಕೇಂದ ಕಚೇರಿಯ ಗೂಪ್‌ ಸಿ ಮತ್ತು ಡಿ ನೌಕರರುಗಳಿಗೆ ಶಿಸ್ತು ನಡವಳಿಯಲ್ಲಿ ಲಘು ದಂಡನೆಯನ್ನು ವಿಧಿಸುವ ಅಧಿಕಾರ. 
ಲೆಕ್ಕಾಧಿಕಾರಿಗಳು :- (ಗೂಪ್‌ ಎ ಶೇಣಿ -1 ಹುದ್ದೆ) 


(ರಾಜ್ಯ ಲೆಕ್ಕ ನಿಯಂತಣ ಇಲಾಖೆಯಿ೦ದ ನಿಯೋಜನೆ) 


10. 


ಇಲಾಖಾ ಯೋಜನೆ ಮತ್ತು ಲೆಕ್ಕ ವಿಷಯಗಳಿಗೆ ಸಂಬಂಧಿಸಿದಂತೆ ಆಯುಕ್ತರಿಗೆ ಸಹಕರಿಸುವುದು. 


ಇಲಾಖೆಗೆ ಸಂಬಂಧಪಟ್ಟಂತಹ ವೇತನ ಬಟವಾಡೆ, ಸಾದಿಲ್ವಾರು ವೆಚ್ಚ, ವೇತನ ನಿಗದಿ, ನಿವೃತ್ತಿ ವೇತನ, ಜಿ.ಪಿ.ಎಫ್‌.ಮುಂಗಡ, ಹಬ್ಬದ 
ಮುಂಗಡ, ಪವಾಸ ಭತ್ಯೆ ಬಿಲ್ಲುಗಳು, ಎ.ಸಿ. ಮತ್ತು ಡಿ.ಸಿ. ಬಿಲ್ಲುಗಳು ಇತ್ಯಾದಿ. 


ವಾರ್ಷಿಕ ಬಜೆಟ್‌ ತಯಾರಿಕೆ (ಪ್ಲಾನ್‌ ಮತ್ತು ನಾನ್‌ ಪ್ಲಾನ್‌) 


ಸ್ಲಿಷ್ಠಕರ ವಿಷಯಗಳಲ್ಲಿ ಲೆಕ್ಕ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯನಿರ್ವಾಹಕರಿಗೆ ಹಾಗೂ ಸಂಬಂಧಪಟ್ಟ ಅಧೀಕ್ಷಕರುಗಳಿಗೆ ಸಲಹೆ 
ಮತ್ತು ಮಾರ್ಗದರ್ಶನ. 


ಇಲಾಖಾ ಯೋಜನೆ ಮತ್ತು ಯೋಜನೇತರ ಅನುದಾನಗಳ ಬಿಡುಗಡೆ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕಪತಗಳ ನಿರ್ವಹಣೆ 
ಹಾಗೂ ಅಧೀನ ಕಛೇರಿಗಳಿಗೆ ಅನುದಾನದ ಹಂಚಿಕೆ. 


ಸಹಾಯಕ ನಿರ್ದೇಶಕರು (ಆಡಳಿತ) (ಗೂಪ್‌ ಬಿ ಶೇಣಿ -34 ಹುದ್ದೆಗಳು) 


(1) ಸಹಾಯಕ ನಿರ್ದೇಶಕರು - ಆಯುಕ್ತರ ಕಛೇರಿಯಲ್ಲಿ -3 ಹುದ್ದೆಗಳು 


(2) ಸಹಾಯಕ ನಿರ್ದೇಶಕರು -ಜಿಲ್ಲಾಧಿಕಾರಿಗಳ ಭೂಮಾಪನ ಶಾಖೆಯಲ್ಲಿ -29 ಹುದ್ದೆಗಳು 


(3) ಸಹಾಯಕ ನಿರ್ದೇಶಕರು 


- ಭೂದಾಖಲೆಗಳ ಜಂಟಿ ನಿರ್ದೇಶಕರ ಕಛೇರಿ, ನಗರಮಾಪನ, ದಕ್ಷಿಣ ವಲಯ, ಬೆಂಗಳೂರು ಮತ್ತು 


ಉತ್ತರ ವಲಯ, ಬೆಳಗಾಂ - 02 ಹುದ್ದೆಗಳು 


1. 


ಸಹಾಯಕ ನಿರ್ದೇಶಕರು - ಆಯುಕ್ತರ ಕಛೇರಿಯಲ್ಲಿ -3 ಹುದ್ದೆಗಳು 


ಈ ಮೂರು ಹುದ್ದೆಗಳಲ್ಲಿ ಒಂದು ಸಹಾಯಕ ನಿರ್ದೇಶಕರು (ಆಡಳಿತ) / (ಉಗಾಣ) / (ಲೆಕ್ಕ ಶಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. 


1. ಸಹಾಯಕ ನಿರ್ದೇಶಕರು :-(ಆಡಳಿತ) 


ಆಡಳಿತ ಶಾಖೆಯ ಮುಖ್ಯಸ್ಥರಾಗಿರುತ್ತಾರೆ. 


ಕ್ಲಿಷ್ಟಕರ ಆಡಳಿತ ವಿಷಯಗಳಲ್ಲಿ ವಿಷಯನಿರ್ವಾಹಕರಿಗೆ ಸಲಹೆ ಮತ್ತು ಮಾರ್ಗದರ್ಶನ. 


ಣಜ 


ಹಾಜರಾತಿ ನಿಯಂತಣ. 


ಉಪ ನಿರ್ದೇಶಕರು (ಆಡಳಿತ) ರವರು ಆಯುಕ್ತರಿಗೆ ಸಲ್ಲಿಸುವ ಪಕರಣಗಳನ್ನು ಪರಿಶೀಲಿಸಿ ಮಂಡಿಸುವುದು. 


ಡು 


2. ಸಹಾಯಕ ನಿರ್ದೇಶಕರು:- (ಉಗಾಣ) - 


ಉಗಾಣ ಶಾಖೆಯ ಮುಖ್ಯಸ್ಥರಾಗಿರುತ್ತಾರೆ. 


ಕ್ಲಿಷ್ಟಕರ ವಿಷಯಗಳಲ್ಲಿ ವಿಷಯನಿರ್ವಾಹಕರಿಗೆ ಸಲಹೆ ಮತ್ತು ಮಾರ್ಗದರ್ಶನ. 


ಣಜ 


೩೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





* ಇಲಾಖೆಯ ಯೋಜನೆಗಳ ವೆಚ್ಚಕ್ಕೆ ಸಂಬಂಧಿಸಿದ ಕಡತಗಳ ನಿರ್ವಹಣೆ. 


* ಇಲಾಖೆಗೆ ಅವಶ್ಯವಿರುವ ಪೀಠೋಪಕರಣ, ಲೇಖನ ಸಾಮಾಗಿ, ವಾಹನ ಖರೀದಿ ಮತ್ತು ರಿಪೇರಿ, ಕಛೇರಿ ಕಟ್ಟಡದ ಮೇಲ್ವಿಚಾರಣೆಗೆ 
ಸಂಬಂಧಿಸಿದಂತಹ ಕಡತಗಳನ್ನು ಪರಿಶೀಲಿಸುವುದು. 


ಲೆಕ್ಕಾಧಿಕಾರಿಗಳು ಆಯುಕ್ತರಿಗೆ ಸಲ್ಲಿಸುವ ಪಕರಣಗಳನ್ನು ಪರಿಶೀಲಿಸಿ ಮಂಡಿಸುವುದು. 


ಸಹಾಯಕ ನಿರ್ದೇಶಕರು:- (ಲೆಕ್ಕ) 


ಲೆಕ್ಕ ಶಾಖೆಯ ಮುಖ್ಯಸ್ಥರಾಗಿರುತ್ತಾರೆ. 
* ಇಲಾಖಾ ಯೋಜನೆ ಮತ್ತು ಲೆಕ್ಕ ವಿಷಯಗಳಿಗೆ ಸಂಬಂಧಿಸಿದ ಕಡತಗಳ ಪರಿಶೀಲನೆ. 


ಇಲಾಖೆಗೆ ಸಂಬಂಧಪಟ್ಟಂತಹ ವೇತನ ಬಟವಾಡೆ, ಸಾದಿಲ್ವಾರು ವೆಚ್ಚ, ವೇತನ ನಿಗದಿ, ನಿವೃತ್ತಿ ವೇತನ, ಜಿ.ಪಿ.ಎಫ್‌.ಮುಂಗಡ, ಹಬ್ಬದ 
ಮುಂಗಡ, ಪವಾಸ ಭತ್ಯೆ ಬಿಲ್ಲುಗಳು, ಎ.ಸಿ. ಮತ್ತು ಡಿ.ಸಿ. ಬಿಲ್ಲುಗಳು ಇತ್ಯಾದಿ. 


* ವಾರ್ಷಿಕ ಬಜೆಟ್‌ ತಯಾರಿಕೆ (ಪ್ಲಾನ್‌ ಮತ್ತು ನಾನ್‌ ಪ್ಲಾನ್‌) 


* ಕ್ಲಿಷ್ಟಕರ ವಿಷಯಗಳಲ್ಲಿ ಲೆಕ್ಕ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯನಿರ್ವಾಹಕರಿಗೆ ಹಾಗೂ ಸಂಬಂಧಪಟ್ಟ ಅಧೀಕ್ಷಕರುಗಳಿಗೆ ಸಲಹೆ 
ಮತ್ತು ಮಾರ್ಗದರ್ಶನ. 


* ಇಲಾಖಾ ಯೋಜನೆ ಮತ್ತು ಯೋಜನೇತರ ಅನುದಾನಗಳ ಬಿಡುಗಡೆ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕಪತಗಳ ನಿರ್ವಹಣೆ 
ಹಾಗೂ ಅಧೀನ ಕಛೇರಿಗಳಿಗೆ ಅನುದಾನದ ಹಂಚಿಕೆ. 


ಈ ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ಲೆಕ್ಕಾಧಿಕಾರಿಗಳಿಗೆ ಮಂಡಿಸುವುದು. 


Bs 


ಸಹಾಯಕ ನಿರ್ದೇಶಕರು :-ಜಿಲ್ಲಾಧಿಕಾರಿಗಳ ಭೂಮಾಪನ ಶಾಖೆಯಲ್ಲಿ -29 ಹುದ್ದೆಗಳು 


ಜಿಲ್ಲಾಧಿಕಾರಿಗಳ ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಆಡಳಿತ ವಿಷಯಕ್ಕೆ 
ಸಂಬಂಧಿಸಿದಂತೆ ಸಹಕರಿಸುವುದು. 

* ಜಿಲ್ಲಾ ವ್ಯಾಪ್ತಿಯಲ್ಲಿನ ಭೂಮಾಪನ ಅಧಿಕಾರಿ / ಸಿಬ್ಬಂದಿಗಳ ಸೇವಾ ವಿಷಯಗಳಾದ 10 /15 /20 / 30 ವರ್ಷಗಳ ಕಾಲಮಿತಿ 
ಪದೋನ್ನತಿಗಳ ಮಂಜೂರಾತಿ, ರಜೆ ಮಂಜೂರಾತಿ, ಶಿಸ್ತು ಕಡತಗಳ ನಿರ್ವಹಣೆ, ಆಸ್ತಿ ಮತ್ತು ಯಣ ತ:ಖ್ರೆವಾರ್ಷಿಕ ಕಾರ್ಯ 
ನಿರ್ವಹಣಾ ವರದಿಗಳ ನಿರ್ವಹಿಸುವುದು. 


ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ ಕಛೇರಿಯಿಂದ ಕೋರಲಾದ ಸೇವಾ ವಿಷಯಗಳ ಮಾಹಿತಿಯನ್ನು ಸಂಬಂದಪಟ್ಟ 
ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವುದು. 


ತಿ 


ಸಹಾಯಕ ನಿರ್ದೇಶಕರು :- ಭೂದಾಖಲೆಗಳ ಜಂಟಿ ನಿರ್ದೇಶಕರ ಕಛೇರಿ, ನಗರಮಾಪನ, ದಕ್ಷಿಣ ವಲಯ, ಬೆಂಗಳೂರು ಮತ್ತು 
ಉತ್ತರ ವಲಯ, ಬೆಳಗಾಂ - 02 ಹುದ್ದೆಗಳು 


ಭೂದಾಖಲೆಗಳ ಜಂಟಿ ನಿರ್ದೇಶಕರಿಗೆ ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಕರಿಸುವುದು. 

* ಜಿಲ್ಲಾ ವ್ಯಾಪ್ತಿಯಲ್ಲಿನ ಭೂಮಾಪನ ಅಧಿಕಾರಿ / ಸಿಬ್ಬಂದಿಗಳ ಸೇವಾ ವಿಷಯಗಳಾದ 10 /15 /20 / 30 ವರ್ಷಗಳ ಕಾಲಮಿತಿ 
ಪದೋನ್ನತಿಗಳ ಮಂಜೂರಾತಿ, ರಜೆ ಮಂಜೂರಾತಿ, ಶಿಸ್ತು ಕಡತಗಳ ನಿರ್ವಹಣೆ, ಆಸ್ತಿ ಮತ್ತು ಯಣ ತ:ಖ್ರೆವಾರ್ಷಿಕ ಕಾರ್ಯ 
ನಿರ್ವಹಣಾ ವರದಿಗಳ ನಿರ್ವಹಿಸುವುದು. 


* ಆಡಳಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ ಕಛೇರಿಯಿಂದ ಕೋರಲಾದ ಸೇವಾ ವಿಷಯಗಳ ಮಾಹಿತಿಯನ್ನು ಸಂಬಂದಪಟ್ಟ 
ಭೂದಾಖಲೆಗಳ ಜಂಟಿ ನಿರ್ದೇಶಕರ ಮುಖಾಂತರ ಸಲ್ಲಿಸುವುದು. 


[ON 


1. ಲೆಕ್ಕಾಧೀಕ್ಷಕರು :- (ರಾಜ್ಯ ಲೆಕ್ಕ ನಿಯಂತಣ ಇಲಾಖೆಯಿಂದ ನಿಯೋಜನೆ) 
* ಇಲಾಖಾ ಯೋಜನೆ ಮತ್ತು ಲೆಕ್ಕ ವಿಷಯಗಳಿಗೆ ಸಂಬಂಧಿಸಿದ ಕಡತಗಳ ಪರಿಶೀಲನೆ. 


ಇಲಾಖೆಗೆ ಸಂಬಂಧಪಟ್ಟಂತಹ ವೇತನ ಬಟವಾಡೆ, ಸಾದಿಲ್ವಾರು ವೆಚ್ಚ, ವೇತನ ನಿಗದಿ, ನಿವೃತ್ತಿ ವೇತನ, ಜಿ.ಪಿ.ಎಫ್‌.ಮುಂಗಡ, ಹಬ್ಬದ 
ಮುಂಗಡ, ಪವಾಸ ಭತ್ಯೆ ಬಿಲ್ಲುಗಳು, ಎ.ಸಿ. ಮತ್ತು ಡಿ.ಸಿ. ಬಿಲ್ಲುಗಳ ಪರಿಶೀಲನೆ. 


ವಾರ್ಷಿಕ ಬಜೆಟ್‌ ತಯಾರಿಕೆ (ಪ್ಲಾನ್‌ ಮತ್ತು ನಾನ್‌ ಪ್ಲಾನ್‌) ಪರಿಶೀಲನೆ. 


ಕ್ಲಿಷ್ಟಕರ ವಿಷಯಗಳಲ್ಲಿ ಲೆಕ್ಕ ವಿಷಯಕ್ಕೆ ಸಂಬಂಧಿಸಿದಂತೆ ವಿಷಯನಿರ್ವಾಹಕರಿಗೆ ಸಲಹೆ ಮತ್ತು ಮಾರ್ಗದರ್ಶನ. 


“ಲ 


* ಇಲಾಖಾ ಯೋಜನೆ ಮತ್ತು ಯೋಜನೇತರ ಅನುದಾನಗಳ ಬಿಡುಗಡೆ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದಂತೆ ಲೆಕ್ಕಪತಗಳ ನಿರ್ವಹಣೆ 
ಹಾಗೂ ಅಧೀನ ಕಛೇರಿಗಳಿಗೆ ಅನುದಾನದ ಹಂಚಿಕೆ ಕಡತಗಳ ಪರಿಶೀಲನೆ. 


ಈ ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಿ, ಲೆಕ್ಕಾಧಿಕಾರಿಗಳಿಗೆ ಮಂಡಿಸುವುದು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೭೩ 





12. ಅಧೀಕ್ಷಕರು (ಆಡಳಿತ) :- 

* ವಿವಿಧ ವಿಷಯಗಳು ಹಂಚಿಕೆಯಾಗಿರುವ ವಿಷಯನಿರ್ವಾಹಕರುಗಳಿಂದ ಕಡತಗಳ ಮಂಡನೆಯ ನಂತರ ನಿಯಮದ ಪಕಾರ ಸೂಕ್ತ 
ಪರಿಶೀಲನೆ ಮಾಡಿ, ಉನ್ನತಾಧಿಕಾರಿಗಳಿಗೆ ಮಂಡಿಸುವುದು. 

* ವಿಷಯನಿರ್ವಾಹಕರ ಕೆಲಸ-ಕಾರ್ಯಗಳ ಬಗ್ಗೆ ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದು ಹಾಗೂ ನಿಯಂತಿಸುವುದು. 

* ಉನ್ನತಾಧಿಕಾರಿಗಳು ವಹಿಸುವ ಇತರೆ ಯಾವುದೇ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸುವುದು. 

13. ಪಥಮ ದರ್ಜೆ ಸಹಾಯಕರು / ದ್ವಿತೀಯ ದರ್ಜೆ ಸಹಾಯಕರು:- 

* ಇವರುಗಳು ಮೂಲತ: ವಿವಿಧ ವಿಷಯಗಳ ನಿರ್ವಹಣೆಯ ಜವಾಬ್ದಾರಿ ಹೊಂದಿರುತ್ತಾರೆ. 


*  ಹಂಚಲಾದ ವಿಷಯಗಳ ಬಗ್ಗೆ ಪತಗಳನ್ನು ಸ್ವೀಕರಿಸಿ ನಿಯಮಾನುಸಾರ ಪರಿಶೀಲಿಸಿ, ಮುಂದಿನ ಅಗತ್ಯ ಕಮದ ಬಗ್ಗೆ ಕಡತವನ್ನು 
ಅಧೀಕ್ಷಕರುಗಳಿಗೆ ಮಂಡಿಸುವುದು. 


* ಅವರು ನಿರ್ವಹಿಸುವ ಕೆಲಸ-ಕಾರ್ಯಗಳ ಬಗ್ಗೆ ಮಾಹೆಯಾನ ಅಂಕಿ-ಅಂಶಗಳನ್ನು ನಿರ್ವಹಿಸಿ ಉನ್ನತಾಧಿಕಾರಿಗಳಿಗೆ ಮಂಡಿಸುವುದು 
ಹಾಗೂ ನಿಯತಕಾಲಿಕೆಗಳನ್ನು ತಯಾರಿಸುವುದು. 


* ಕಛೇರಿ ಕೈಪಿಡಿಯಲ್ಲಿ ತಿಳಿಸಿರುವ ವಿಧಾನಗಳನ್ನು ಆಧರಿಸಿ ಕಡತ / ಕೆಲಸ ನಿರ್ವಹಿಸುವುದು. 

* ಕಛೇರಿ / ಸಾರ್ವಜನಿಕ ಪತಗಳ ಸ್ವೀಕೃತಿ ಮತ್ತು ರವಾನೆ 

14. ಬೆರಳಚ್ಚುಗಾರರು 2 

* ಕಛೇರಿಯ ಬೆರಳಚ್ಚು ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದು. 

9 ಬೆರಳಚ್ಚುಗಾರರಿಗೆ ನಿಗದಿಪಡಿಸಿದ ನಿಯತಕಾಲಿಕೆಯನ್ನು ನಿರ್ವಹಿಸಿ, ಉನ್ನತಾಧಿಕಾರಿಗಳಿಗೆ ಮಂಡಿಸುವುದು. 

15. ಗೂಪ್‌ ಡಿ ಸಿಬ್ಬಂದಿ:- 

ದಫ್ಪರ್‌ಬಂದ್‌:- 

ಕಛೇರಿಯ ಮೂಲ ಕಡತ ಶಾಖೆ / ಅಭಿಲೇಖಾಲಯದಲ್ಲಿ ವಿಷಯ ನಿರ್ವಾಹಕರಿಗೆ ಕಡತಗಳನ್ನು ಒದಗಿಸುವುದು ಹಾಗೂ ಕಡತಗಳನ್ನು 

ಹೊಲೆದು ಸಂರಕ್ಷಿಸುವುದು. 

ಕಛೇರಿ ಜವಾನರು: ಆಯಾ ಕಛೇರಿಯಲ್ಲಿನ ದೈನಂದಿನ ಕೆಲಸಗಳಲ್ಲಿ ವಿಷಯನಿರ್ವಾಹಕರ ಮೇಲ್ಪಟ್ಟು ಎಲ್ಲಾ ಅಧಿಕಾರಿ / ನೌಕರರುಗಳಿಗೆ 

ಸಂಬಂಧಪಟ್ಟ ಕಡತಗಳ ನಿರ್ವಹಣೆಯಲ್ಲಿ ಬೌತಿಕವಾಗಿ ಸಹಕರಿಸುವುದು. ಮತ್ತು ಕಛೇರಿಯ ಸ್ವಚ್ಛತೆ ಕಾಪಾಡುವುದು. 

ಬಾಂದು ಜವಾನರು: ಇಲಾಖಾ ಕಾರ್ಯನಿರ್ವಾಹಕ ಅಧಿಕಾರಿ / ನೌಕರರುಗಳಿಗೆ ಅಡವಿ ಕೆಲಸ ನಿರ್ವಹಣೆಯಲ್ಲಿ ಅವಶ್ಯವಿರುವ 

ಸಲಕರಣೆಗಳನ್ನು ಸಾಗಿಸುವುದು ಹಾಗೂ ಅಳತೆಗೆ ಸಂಬಂಧಿಸಿದಂತೆ ಅರ್ಜಿದಾರರಿಗೆ ಮುದ್ದಾಂ ನೋಟೀಸ್‌ ಜಾರಿಗೊಳಿಸುವುದು. 

16. ನಕಾಶೆ ಶಾಖೆ ( ಈ ಶಾಖೆ ಕೇಂದ್ರ ಕಛೇರಿಯಲ್ಲಿ ಮಾತ್ರ ಇರುತ್ತದೆ) 

ಅಧೀಕ್ಷಕರು (ನಕಾಶೆ) : 

* ನಕಾಶೆ ತಯಾರಿಕೆ ಶಾಖೆಯ ಮುಖ್ಯಸ್ಥರಾಗಿರುತ್ತಾರೆ. 

9 ಡಾಫ್ಟ್‌ಮನ್‌ ತಯಾರಿಸುವ ಗಾಮ / ತಾಲ್ಲೂಕು / ಜಿಲ್ಲೆಗಳಿಗೆ ಸಂಬಂಧಿಸಿದ ಭೂಮಾಪನ ನಕಾಶೆಗಳ ತಯಾರಿಕೆ / ಇಂಡೀಕರಣದ 
ಮೇಲ್ವಿಚಾರಣೆ. 

ತಪಾಸಕರು (ನಕಾಶೆ): 

* ಡಾಫ್ಟ್‌ಮನ್‌ ತಯಾರಿಸುವ ಗಾಮ / ತಾಲ್ಲೂಕು / ಜಿಲ್ಲೆಗಳಿಗೆ ಸಂಬಂಧಿಸಿದ ಭೂಮಾಪನ ನಕಾಶೆಗಳ ತಯಾರಿಕೆ / ಇಂಡೀಕರಣದ 


ಮೇಲ್ವಿಚಾರಣೆ. 
* ಕೇಂದ ಕಛೇರಿಯ ಮುದಣಾಲಯದ ಮೇಲ್ವಿಚಾರಣೆ. 
ಡಾಫ್ಟ್‌ಮನ್‌ 


* ಗಾಮ / ತಾಲ್ಲೂಕು / ಜಿಲ್ಲೆಗಳಿಗೆ ಸಂಬಂಧಿಸಿದ ಭೂಮಾಪನ ನಕಾಶೆಗಳ ತಯಾರಿಕೆ / ಇಂಡೀಕರಣ. 


ಮಾಹಿತಿ ಹಕ್ಕು ಅಧಿನಿಯಮ 4 (1) (0) (1) ಅಧಿಕಾರಿಗಳು / ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಶಾಸನಬದ್ಧ ಅಧಿಕಾರಗಳು 


1. ಆಯುಕ್ತರು / ನಿರ್ದೇಶಕರು:- 

9 ಗೂಪ್‌ ಬಿ, ಸಿ ಮತ್ತು ಡಿ ವೃಂದದ ಎಲ್ಲಾ ಅಧಿಕಾರಿ / ಸಿಬ್ಬಂದಿಗಳ ನಿಯಮದನ್ವಯ ನೇಮಕಾತಿ / ಪದೋನ್ನತಿ ನೀಡುವ 
ಅಧಿಕಾರ. 

* ಕೆ.ಸಿ.ಎಸ್‌. (ಸಿ.ಸಿ.ಎ) ನಿಯಮ 1957 ರ ಪಕಾರ ಗೂಪ್‌ ಬಿ, ಸಿ ಮತ್ತು ಡಿ ವೃಂದದ ಶಿಸ್ತು ಪಾಧಿಕಾರಿಯಾಗಿದ್ದು, ಲಘು 
ಹಾಗೂ ಕಠಿಣ ದಂಡನೆಗಳನ್ನು ವಿಧಿಸುವ ಅಧಿಕಾರ. 

* ಇಲಾಖಾ ತಾಂತಿಕ ಮತ್ತು ಆಡಳಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಸುತ್ತೋಲೆಯ ಮುಖಾಂತರ 
ನೀಡುವ ಅಧಿಕಾರ. 

* ಸರ್ಕಾರಿ ಅದೇಶ ಸಂ: ಎಫ್‌ಡಿ 2 ಟಿಎಫ್‌ಪಿ 2010 ದಿನಾಂಕ: 30.04.2010 ರ ಪಕಾರ ಇಲಾಖಾ ಮುಖ್ಯಸ್ಥರಿಗೆ 
ಪತ್ಕಾಯೋಜಿಸಲಾದ ಆರ್ಥಿಕ ಅಧಿಕಾರವನ್ನು ಚಲಾಯಿಸುವ ಅಧಿಕಾರ. 


೩೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966ರ ನಿಯಮ 46ಸಿ) ರಲ್ಲಿ ವಿವರಿಸಿರುವಂತೆ ಅರ್ಹ ಅಭ್ಯರ್ಥಿಗಳಿಗೆ 
ಪರವಾನಗಿಯನ್ನು ನೀಡುವಂತಹ ಅಧಿಕಾರ ಮತ್ತು 46(ಕೆ) ಪಕಾರ ಪರವಾನಗಿ ರದ್ದುಪಡಿಸುವ ಅಧಿಕಾರ. 


* ಮಾಹಿತಿ ಹಕ್ಕು ಅಧಿನಿಯಮ 2005ರ ಅಧಿನಿಯಮದಡಿಯಲ್ಲಿ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಹಾಗೂ 
ಅಧಿನಿಯಮ 191) ರ ಪಕಾರ ಇಲಾಖಾ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನೀಡಿದ ಮಾಹಿತಿ ಮೇಲೆ ಮೊದಲನೇ 
ಮೇಲ್ಮನವಿ ಪಾಧಿಕಾರ. 


2. ಭೂದಾಖಲೆಗಳ ಜಂಟಿ ನಿರ್ದೇಶಕರು (ನಗರಮಾಪನ):- 


* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 56 ರ ಅಡಿಯಲ್ಲಿ ನಗರಮಾಪನ ವ್ಯಾಪ್ತಿಗೆ ಒಳಪಟ್ಟಂತಹ 
ನಗರಾಸ್ತಿಗಳಿಗೆ ಸಂಬಂಧಪಟ್ಟಂತೆ ರಿವಿಜನ್‌ ಪಕರಣಗಳನ್ನು ಇತ್ಯರ್ಥಪಡಿಸುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ ಕಲಂ 140(2)ರಡಿಯಲ್ಲಿ ಸರ್ವೆ ನಂಬರುಗಳ ಗಡಿ ತಿದ್ದುಪಡಿ ಮಾಡುವ 
ಅಧಿಕಾರ. 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 13663) ರಡಿಯಲ್ಲಿ ಹಕ್ಕು ಬದಲಾವಣೆಗೆ ಸಂಬಂಧಿಸಿದ 
ಮೇಲ್ಮನವಿಗಳನ್ನು ಇತ್ಯರ್ಥಪಡಿಸುವ ಅಧಿಕಾರ. 

9 ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 148 ರಡಿಯಲ್ಲಿ ನಗರಮಾಪನ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಗ್ರಾಮ 
/ ನಗರ / ಪಟ್ಟಣಗಳ ಎಲ್ಲೆಯನ್ನು ನಿಗಧಿಪಡಿಸುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 153 (1) ಹಾಗೂ ಸಂಬಂಧಿಸಿದ ನಿಯಮ 85 ರ ಅಡಿಯಲ್ಲಿ 
ನಗರಮಾಪನ ವ್ಯಾಪ್ತಿಗೆ ಸೇರಿದ ಆಸ್ತಿಗಳ ಬಗ್ಗೆ ಸನ್ನದು ಶುಲ್ಕವನ್ನು ನಿಗಧಿಪಡಿಸುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 911) ರಡಿಯಲ್ಲಿ ಆಸ್ಥಿ ಪಕಟಣ ಪತಗಳ (ಪಿ.ಆರ್‌. 


ಮಿ ಎ 


ಕಾರ್ಡ್‌ಗಳು) ಮರು ಬರವಣಿಗೆ ಬಗ್ಗೆ ನಿರ್ದೇಶನ ನೀಡುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 912) ರಡಿಯಲ್ಲಿ ಆಸ್ತಿ ಪಕಟಣ ಪತಗಳಲ್ಲಿ (ಪಿ.ಆರ್‌. 
ಕಾರ್ಡ್‌ಗಳು) ದಾಖಲ್ಮಾಡಿರುವ ಅಂಶಗಳನ್ನು ಪರಿಶೀಲಿಸುವ ಅಧಿಕಾರ. 

* ಇಲಾಖೆಯ ಗೂಪ್‌ ಸಿ ಮತ್ತು ಡಿ ನೌಕರರುಗಳನ್ನು ಕೆ.ಸಿ.ಎಸ್‌.(ಸಿಸಿಎ) 1957 ರನ್ವಯ ಅಮಾನತ್ತಿನಲ್ಲಿರಿಸುವ ಅಧಿಕಾರ ಮತ್ತು 
ಪಥಮ ದರ್ಜೆ ಸಹಾಯಕರ ಹುದ್ದೆಯ ಹಂತದವರೆಗೆ ಶಿಸ್ತು ನಡವಳಿಯನ್ನು ಆರಂಭಿಸಿ, ಕೆ.ಸಿ.ಎಸ್‌. (ಸಿಸಿಎ) ನಿಯಮ 8 
ರನ್ವಯ ಲಘು ದಂಡನೆಯನ್ನು ವಿಧಿಸುವ ಅಧಿಕಾರ. 

* ಸರ್ಕಾರಿ ಅದೇಶ ಸಂ: ಎಫ್‌ಡಿ 2 ಟಿಎಫ್‌ಪಿ 200 ದಿನಾಂಕ: 30.04.2010 ರ ಪಕಾರ ವಿಭಾಗ ಮಟ್ಟದ ಅಧಿಕಾರಿಗಳಿಗೆ 


ಪತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರವನ್ನು ಚಲಾಯಿಸುವ ಅಧಿಕಾರ. 
3. ಜಿಲ್ಲಾಧಿಕಾರಿಗಳ ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು :- 


* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 49 (ಎ)ರ ಅಡಿಯಲ್ಲಿ 1ನೇ ಮೇಲ್ಮನವಿ ಪಕರಣಗಳನ್ನು 
ಇತ್ಯರ್ಥಪಡಿಸುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 139 (2) ರ ಅಡಿಯಲ್ಲಿ ಹದ್ದುಬಸ್ತು 2ನೇ ಮೇಲ್ಮನವಿಯನ್ನು 
ಇತ್ಯರ್ಥಪಡಿಸುವ ಅಧಿಕಾರ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 36 (1 ರ ಅಡಿಯಲ್ಲಿ ಮೋಜಿಣಿ ತಪ್ಪ ಗೆ ಇತ್ಯರ್ಥಪಡಿಸುವ 
ಅಧಿಕಾರ. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 36 0) ರ ಅಡಿಯಲ್ಲಿ ದುರಸ್ತಾದ ಪಕರಣಗಳನ್ನು ಮೇಲು 
ಸಹಿ ಮಾಡುವ ಅಧಿಕಾರ. (ಮ್ಯುಟೇಶನ್‌ ಪಕರಣಗಳನ್ನು ಹೊರತುಪಡಿಸಿ) 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 672), (ಸರ್ಕಾರಿ ಜಮೀನನ್ನು ಪರಿಶೀಲಿಸಿ, ಕಾನೂನು ಕಮ 
ಕೈಗೊಳ್ಳುವುದು) 136(2)(ಹಕ್ಕು ಬದಲಾವಣೆಗೆ ಸಂಬಂಧಪಟ್ಟ ಮೇಲ್ಮನವಿ), ಕರ್ನಾಟಕ ಭೂಕಂದಾಯ ನಿಯಮಾವಳಿ 
1966ರ ನಿಯಮ 36(1) (ಮೋಜಿಣಿ ತಪ್ಪಿನ ಪಕರಣಗಳ ಬಗ್ಗೆ ತಿದ್ದುಪಡಿ ಆದೇಶ), 83(ನಗರಾಸ್ಥಿಗಳ ಬಗ್ಗೆ ವಿಚಾರಣೆ ಮಾಡಿ 
ಹಕ್ಕು ದಾಖಲ್ಮಾಡುವುದು) 91(2) (ಮರು ಬರವಣಿಗೆ ಮಾಡಲ್ಪಟ್ಟ ಆಸ್ತಿ ಪಕಟಣಾ ಪತಗಳಲ್ಲಿನ ದಾಖಲೆಗಳಲ್ಲಿನ ಅಂಶಗಳನ್ನು 
ಪರಿಶೀಲಿಸುವುದು), 139(2) (ಹದ್ದುಬಸ್ತು 2ನೇ ಮೇಲ್ಮನವಿ)ಅಡಿಯಲ್ಲಿ ಇರುವ ಶಾಸನಬದ್ಧ ಅಧಿಕಾರಗಳನ್ನು ಸಂಬಂಧಪಟ್ಟ 
ಜಿಲ್ಲಾ ವ್ಯಾಪ್ತಿಯಲ್ಲಿನ ನಗರಮಾಪನಕ್ಕೆ ಸೀಮಿತಗೊಳಿಸಿ ಅಧಿಕಾರವನ್ನು ಚಲಾಯಿಸುವುದು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೭೫ 





* ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿನ ಭೂಮಾಪನ ಇಲಾಖೆಯ ಗೂಪ್‌ ಸಿ ಮತ್ತು ಡಿ ನೌಕರರುಗಳನ್ನು ಕೆ.ಸಿ.ಎಸ್‌.(ಸಿಸಿಎ) 1957 
ರನ್ವಯ ಅಮಾನತ್ತಿನಲ್ಲಿರಿಸುವ ಅಧಿಕಾರ ಮತ್ತು ಪಥಮ ದರ್ಜೆ ಸಹಾಯಕರ ಹುದ್ದೆಯ ಹಂತದವರೆಗೆ ಶಿಸ್ತು ನಡವಳಿಯನ್ನು 
ಆರಂಭಿಸಿ, ಕೆ.ಸಿ.ಎಸ್‌. (ಸಿಸಿಎ) ನಿಯಮ 8 ರನ್ವಯ ಲಘು ದಂಡನೆಯನ್ನು ವಿಧಿಸುವ ಅಧಿಕಾರ. 

4, ಭೂದಾಖಲೆಗಳ ಉಪ ನಿರ್ದೇಶಕರು, ನಗರಮಾಪನ, ಬೆಂಗಳೂರು:- 

* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 136(2)(ಹಕ್ಕು ಬದಲಾವಣೆಗೆ ಸಂಬಂಧಪಟ್ಟ ಮೇಲ್ಮನವಿ) 
ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 36 (1). (ಮೋಜಿಣಿ ತಪ್ಪಿನ ಪ್ರಕರಣಗಳ ಬಗ್ಗೆ ತಿದ್ದುಪಡಿ 
ಆದೇಶ) 9162) (ಮರು ಬರವಣಿಗೆ ಮಾಡಲ್ಪಟ್ಟ ಆಸ್ತಿ ಪಕಟಣಾ ಪತಗಳಲ್ಲಿನ ದಾಖಲೆಗಳಲ್ಲಿನ ಅಂಶಗಳನ್ನು 
ಪರಿಶೀಲಿಸುವುದು) 139(2) (ಹದ್ದುಬಸ್ತು 2ನೇ ಮೇಲ್ಮನವಿ) ಶಾಸನಬದ್ಧ ಅಧಿಕಾರಗಳನ್ನು ಸಂಬಂಧಪಟ್ಟ ಜಿಲ್ಲಾ 
ವ್ಯಾಪ್ತಿಯಲ್ಲಿನ ನಗರಮಾಪನಕ್ಕೆ ಸೀಮಿತಗೊಳಿಸಿ ಅಧಿಕಾರವನ್ನು ಚಲಾಯಿಸುವುದು. 

* ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿನ ಭೂಮಾಪನ ಇಲಾಖೆಯ ಗೂಪ್‌ ಸಿ ಮತ್ತು ಡಿ ನೌಕರರುಗಳನ್ನು ಕೆ.ಸಿ.ಎಸ್‌.(ಸಿಸಿಎ) 1957 
ರನ್ವಯ ಅಮಾನತ್ತಿನಲ್ಲಿರಿಸುವ ಅಧಿಕಾರ ಮತ್ತು ಪಥಮ ದರ್ಜೆ ಸಹಾಯಕರ ಹುದ್ದೆಯ ಹಂತದವರೆಗೆ ಶಿಸ್ತು ನಡವಳಿಯನ್ನು 
ಆರಂಭಿಸಿ, ಕೆ.ಸಿ.ಎಸ್‌. (ಸಿಸಿಎ) ನಿಯಮ 8 ರನ್ವಯ ಲಘು ದಂಡನೆಯನ್ನು ವಿಧಿಸುವ ಅಧಿಕಾರ. 

* ಸರ್ಕಾರಿ ಅದೇಶ ಸಂ: ಎಫ್‌ಡಿ 2 ಟಿಎಫ್‌ಪಿ 2010 ದಿನಾಂಕ: 30.04.2010 ರ ಪಕಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ 
ಪತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರವನ್ನು ಚಲಾಯಿಸುವ ಅಧಿಕಾರ. 


ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-1,2 ಮತ್ತು 3, ಬೆಂಗಳೂರು:- 


* ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 67(2) ರ ಅನ್ವಯ ಸರ್ಕಾರಿ ಜಮೀನಿನ ಬಗ್ಗೆ ಪರಿಶೀಲಿಸಿ 
ಸೂಕ್ತ ಕಮ ಕೈಗೊಳ್ಳುವುದು. 

* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 83 ರ ಅಡಿಯಲ್ಲಿ ನಗರ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ 
ವಿಚಾರಣೆ ಕಮ ಕೈಗೊಂಡು ನಗರಮಾಪನ ದಾಖಲೆಗಳಲ್ಲಿ ಹಕ್ಕು ದಾಖಲ್ಮಾಡುವ ಅಧಿಕಾರ. 

* ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿನ ಭೂಮಾಪನ ಇಲಾಖೆಯ ಗೂಪ್‌ ಸಿ ಮತ್ತು ಡಿ ನೌಕರರುಗಳನ್ನು ಕೆ.ಸಿ.ಎಸ್‌.(ಸಿಸಿಎ) 1957 
ರನ್ವಯ ಅಮಾನತ್ತಿನಲ್ಲಿರಿಸುವ ಅಧಿಕಾರ ಮತ್ತು ಪಥಮ ದರ್ಜೆ ಸಹಾಯಕರ ಹುದ್ದೆಯ ಹಂತದವರೆಗೆ ಶಿಸ್ತು ನಡವಳಿಯನ್ನು 
ಆರಂಭಿಸಿ, ಕೆ.ಸಿ.ಎಸ್‌. (ಸಿಸಿಎ) ನಿಯಮ 8 ರನ್ವಯ ಲಘು ದಂಡನೆಯನ್ನು ವಿಧಿಸುವ ಅಧಿಕಾರ. 

* ಸರ್ಕಾರಿ ಅದೇಶ ಸಂ: ಎಫ್‌ಡಿ 2 ಟಿಎಫ್‌ಪಿ 2010 ದಿನಾಂಕ: 30.04.2010 ರ ಪಕಾರ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ 


ಪತ್ಯಾಯೋಜಿಸಲಾದ ಆರ್ಥಿಕ ಅಧಿಕಾರವನ್ನು ಚಲಾಯಿಸುವ ಅಧಿಕಾರ. 


೩ 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾ.ನಿ):- 


* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 139(1)(ಮೊದಲನೇ ಹದ್ದುಬಸ್ತು ಮೇಲ್ಮನವಿ) 36(2) 


(ಮ್ಯುಟೇಶನ್‌ ಪಕರಣಗಳಿಗೆ ಸಂಬಂಧಿಸಿದಂತೆ ಆಕಾರಬ೦ದು ದುರಸ್ತಿಪಡಿಸುವುದು) 


ಷರಾ:- ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 20 ಭೂದಾಸ 2002, ದಿನಾಂಕ 214.2005 ರ ಅನ್ವಯ ಭೂಮಾಪನ ಇಲಾಖೆಯ 
ಕಾರ್ಯನಿರ್ವಹಣೆಯನ್ನು ಕಂದಾಯ ಇಲಾಖೆಯಲ್ಲಿ ವಿಲೀನಗೊಳಿಸಲಾಗಿರುವ ಪಯುಕ್ತ ಮೇಲ್ಕಂಡ ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರವರಿಗಿದ್ದ ಶಾಸನಬದ್ಧ ಅಧಿಕಾರವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 70 ಭೂದಾಸ 2005, ದಿನಾಂಕ 


6.5.2005 ರ ಪಕಾರ ತಹಶೀಲ್ದಾರ್‌ರವರಿಗೆ ಪತ್ಯಾಯೋಜಿಸಲಾಗಿರುತ್ತದೆ. 
ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರಮಾಪನ:- 


* ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 3661) (ಮೋಜಿಣಿ ತಪ್ಪಿನ ಪಕರಣಗಳ ಬಗ್ಗೆ ತಿದ್ದುಪಡಿ 
ಆದೇಶ) 90 (ಹಕ್ಕು ದಾಖಲೆ ದೃಢೀಕರಿಸುವುದು) 139 (1) (ಮೊದಲನೇ ಹದ್ದುಬಸ್ತು ಮೇಲ್ಮನವಿ) ಈ ಶಾಸನಬದ್ಧ 


ಅಧಿಕಾರಗಳನ್ನು ಚಲಾಯಿಸುವ ಅಧಿಕಾರವಿರುತ್ತದೆ. 


೩೭೭೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಮಾಹಿತಿ ಹಕ್ಕು ಅಧಿನಿಯಮ 4 (1) (b)() ಮತ್ತು (0) 
ಮೇಲ್ವಿಚಾರಣೆಯಲ್ಲಿ ಅನುಸರಿಸುವ ಕಮಗಳು ಮತ್ತು ಕಾರ್ಯನಿರ್ವಹಣೆ ರೂಪಿಸುವ ಸೂತಗಳು 
ತಹಶೀಲ್ದಾರ್‌ ರವರ ಕಛೇರಿಯಿಂದ ದಾಖಲೆಗಳನ್ನು ಪಡೆಯಲು ಸಾರ್ವಜನಿಕರು ಅನುಸರಿಸಬೇಕಾದ ಕಮಗಳು:- 


ತಾಲ್ಲೂಕು ತಹಶೀಲ್ದಾರ್‌ ರವರನ್ನು ವಿಳಾಸಿಸಿ ಅರ್ಜಿಯನ್ನು ತಯಾರಿಸಬೇಕು. ಅರ್ಜಿಯಲ್ಲಿ ತಾಲ್ಲೂಕು, ಹೋಬಳಿ, ಗಾಮ ಹಾಗೂ 
ಸರ್ವೆ ನಂಬರುಗಳನ್ನು ನಮೂದಿಸಿ, ಯಾವ ಯಾವ ದಾಖಲೆಗಳು ಅಗತ್ಯ ಎಂಬುದನ್ನೂ ಸಹ ನಮೂದಿಸಿ, ಅರ್ಜಿದಾರರು ಅರ್ಜಿಯಲ್ಲಿ ಸಹಿ 
ಮಾಡಿ ವಿಳಾಸವನ್ನು ಬರೆದು, ತಹಶೀಲ್ದಾರ್‌ ಕಛೇರಿಯ ಭೂಮಾಪನ ಶಾಖೆಯ ಮುಖ್ಯಸ್ಥರನ್ನು ಸಂಪರ್ಕಿಸಿ, ನಿಗಧಿಪಡಿಸಬಹುದಾದ ಶುಲ್ಕವನ್ನು 
ಪಾವತಿ ಮಾಡಿ ರಸೀದಿಯನ್ನು ಅರ್ಜಿಯೊಂದಿಗೆ ನೀಡಿದಲ್ಲಿ, ನಿಗಧಿಪಡಿಸಿದ ಅವಧಿಯ ನಂತರ ಅಪೇಕ್ಷಿತ ದಾಖಲೆಗಳ ದೃಢೀಕೃತ ನಕಲುಗಳನ್ನು 
ಪಡೆಯಬಹುದು. ಲಭ್ಯವಿಲ್ಲದ ಹಾಗೂ ಶಿಥಿಲವಾದ ದಾಖಲೆಗಳ ಬಗ್ಗೆ ಹಿಂಬರಹವನ್ನು ಪಡೆಯಬಹುದು. 


ದರಖಾಸ್ತು ಅಥವಾ ಭೂಮಂಜೂರಾತಿ ಕಡತಗಳ ಬಗ್ಗೆ ಅಳತೆ ಮಾಡುವ ಕಮ:- 


ಈ ಪಕರಣಗಳ ಬಗ್ಗೆ ಅಳತೆ ಮಾಡಲು ದರಖಾಸ್ತುದಾರನು ಪತ್ಯೇಕವಾಗಿ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ದರಖಾಸ್ತುದಾರನಿಗೆ ಕಂದಾಯ 
ಇಲಾಖೆಯಿಂದ ಜಮೀನು ಮಂಜೂರಾದ ನಂತರ, ಸಾಗುವಳಿ ಚೀಟಿ ಹಾಗೂ ಮಂಜೂರಿ ಆದೇಶವನ್ನು ಪಡೆದ ರೈತನು ಈ ಬಗ್ಗೆ ಸಂಪೂರ್ಣ 
ಕೆಲಸ ಮುಗಿಯಿತೆಂದು ಭಾವಿಸುವುದು ತಪ್ಪು. ಮಂಜೂರಾದ ಬಾಬ್ತು ಜಮೀನನ್ನು ಅಳತೆ ಮಾಡಿ ಹೊಸ ಸರ್ವೆ ನಂಬರ್‌ ಕೊಟ್ಟು ಸರ್ವೆ 
ದಾಖಲೆಗಳಲ್ಲಿ ದುರಸ್ತಾಗಿ ನಂತರ ಪಹಣಿ (ಆರ್‌.ಟಿ.ಸಿ) ಯಲ್ಲಿ ದಾಖಲಾಗುವವರೆಗೂ ಸಂಪೂರ್ಣ ಕೆಲಸ ಮುಗಿದಿಲ್ಲವೆಂದು ತಿಳಿಯಬೇಕು. 


ಜಮೀನು ಮಂಜೂರಾದ ನಂತರ, ಮಂಜೂರಿಗೆ ಸಂಬಂಧಪಟ್ಟ ಸಾಗುವಳಿ ಚೀಟಿ, ಮಂಜೂರಿ ಆದೇಶ ಮತ್ತು ರೆವಿನ್ಯೂ ನಕ್ಷೆಯೊಂದಿಗೆ 
ಕಡತವು ಭೂಮಾಪನ ಶಾಖೆಗೆ ಬಂದ ನಂತರ, ಭೂಮಾಪಕರು ಮಂಜೂರಿದಾರರಿಗೆ ಮುಂಚಿತವಾಗಿ ನೋಟೀಸ್‌ ಕೊಟ್ಟು ಅಳತೆ ಮಾಡಲು 
ಸ್ಥಳಕ್ಕೆ ಬರುತ್ತಾರೆ. ಸ್ಥಳದಲ್ಲಿ ಭೂಮಾಪಕರು ಮಂಜೂರಾದ ಸರ್ವೆ ನಂಬರಿನಲ್ಲಿಯೇ ಅನುಭವವಿದೆಯೇ 9 ರೆವಿನ್ಯೂ ನಕ್ಷೆಯಂತೆ 
ಅನುಭವವಿದೆಯೇ 9 ಎಂಬುದನ್ನು ಅಳತೆಯಿ೦ದ ಪರಿಶೀಲಿಸಿಕೊಂಡು ಸರ್ವೆ ನಂಬರಿನ ಗಡಿ ರೇಖೆಯನ್ನು ಖಾಯಂ ಇಟ್ಟುಕೊಂಡು, ಗಡಿ 
ರೇಖೆಯಿಂದ ಮಂಜೂರಿ ಪದೇಶಕ್ಕೆ ಸಂಪರ್ಕ ಅಳತೆ ನೀಡಿ ಮಂಜೂರಿ ಪದೇಶವನ್ನು ಅಳತೆ ಮಾಡಿ ಅದರಂತೆ ಹೇಳಿಕೆಯನ್ನು ಪಡೆದು, ಪೋಡಿ 
ಸೈಜ್‌, ಪೋಡಿ ತಃಖ್ತೆ ಟಿಪ್ಪಣಿ, ಗುಣಾಕಾರ ಪುಸ್ತಕ ಇವುಗಳನ್ನು ತಯಾರು ಮಾಡಿ ಕಛೇರಿಗೆ ನೀಡುತ್ತಾರೆ. ಕಛೇರಿಯಲ್ಲಿ ಮೂಲ ಸರ್ವೆ 
1810 20% ಪರಿಶೀಲನೆ ಮಾಡಿ ಗಾಮ ನಕಾಶೆಯಲ್ಲಿ ಪ್ಲಾಟ್‌ ಮಾಡಿ ಹೊಸ ಸರ್ವೆ ನಂಬರ್‌ ನೀಡಿ ಕೆ.ಡಿ.ಟಿ. ಆಕಾರ್‌ಬಂದ್‌ 3 
ಪತಿಗಳನ್ನು ತಯಾರು ಮಾಡಿ ತಪಾಸಕರಿಗೆ ಕಳುಹಿಸಿರುತ್ತಾರೆ. ತಪಾಸಕರ ಪರಿಶೀಲನೆಯಾದ ನಂತರ ತಹಶೀಲ್ದಾರ್‌ ರವರು ಪರಿಶೀಲಿಸಿ 
ದೃಢೀಕರಿಸುತ್ತಾರೆ. ನಂತರ ಟಿಪ್ಪಣಿ, ಪಕ್ಕಾ, ನೋಟೀಸ್‌, ಹೇಳಿಕೆ, ಕೆ.ಡ.ಟಿ. ಆಕಾರಬ೦ದ್‌ನ ಒಂದು ಪತಿ, ಮೂಲ ಸರ್ವೆ ದಾಖಲೆಗಳಲ್ಲಿ 
ಅಳವಡಿಸಿಕೊಂಡು ಪೋಡಿ ತಖ್ತೆ, ಪೋಡಿ ಸೈಜ್‌ ಮತ್ತು 2 ಆಕಾರಬಂದ್‌ ಪತಿಗಳನ್ನು ಕಂದಾಯ ಇಲಾಖೆಯ ಶಾಖೆಗೆ ಕಳುಹಿಸಿದ ನಂತರ 
ಆರ್‌.ಟಿ.ಸಿ.ಯಲ್ಲಿ ದುರಸ್ತಿಪಡಿಸಿರುತ್ತಾರೆ. ಕಾಹು ಮಂಜೂರಾದ ಬಾಬ್ತು ಹೊಸ ಸರ್ವೆನಂಬರಿನ ಟಿಪ್ಪಣಿ, ಆಕಾರಬಂದ್‌, ಗಾಮ 
ನಕಾಶೆ.ಆರ್‌.ಟಿ.ಸಿ. ಇವುಗಳ ದಾಖಲೆಗಳನ್ನು ಪಡೆಯಬಹುದು. ಇಲ್ಲಿಗೆ ಮಂಜೂರಿ ಬಾಬ್ತು ಸಂಪೂರ್ಣ ಕೆಲಸ ಪೂರೈಸಿದಂತಾಗುತ್ತದೆ. ಸ 

ಈ ಪಕರಣದಲ್ಲಿ ಹೊಸ ಸರ್ವೆ ನಂಬರ್‌ ನೀಡುವುದು, ಕಂದಾಯ ನಿಗಧಿಪಡಿಸುವುದು, ಬಿ ಖರಾಬ್‌ನಲ್ಲಿ ಮಂಜೂರಿ ಪದೇಶವನ್ನು 
ಕಳೆಯುವುದು, ಸಾಗುವಳಿ ವಿಸ್ತೀರ್ಣವನ್ನು ಹೆಚ್ಚಿಸುವುದು ಮಂಜೂರಿದಾರನ ಹೆಸರನ್ನು ಹಕ್ಕು ದಾಖಲೆಯಲ್ಲಿ ದಾಖಲಿಸುವುದು ಇವು ಮುಖ್ಯ 
ಅಂಶಗಳಾಗಿರುತ್ತದೆ. 


ಭೂ ಪರಿವರ್ತನೆ ಅಥವಾ ಅಲಿನೇಷನ್‌ ಪಕರಣದ ಬಗ್ಗೆ ಕಮ:- 


ವ್ಯವಸಾಯದ ಜಮೀನನ್ನು ವ್ಯವಸಾಯೇತರ (ಇತರೆ ಉದ್ದೇಶ) ಉದ್ದೇಶಗಳಿಗೆ ಉಪಯೋಗಿಸಲು ಮಾಡುವ ಮಾರ್ಪಾಡಿಗೆ 
ಭೂಪರಿವರ್ತನೆ ಎಂದು ಕರೆಯುವರು. ಒಬ್ಬ ಹಿಡುವಳಿದಾರನು ತನ್ನ ಹಕ್ಕಿಗೆ ಸಂಬಂಧಪಟ್ಟ ವ್ಯವಸಾಯದ ಜಮೀನನ್ನು ವ್ಯವಸಾಯೇತರ 
ಜಮೀನನ್ನಾಗಿ ಮಾರ್ಪಡಿಸಲು ಅಥವಾ ನಿವೇಶನಗಳನ್ನಾಗಿ ಎಂಗಡಿಸಿ ವಾಸ್ತವ್ಯದ ಜಮೀನನ್ನಾಗಿ ಉಪಯೋಗಿಸುವ ಉದ್ದೇಶದಿಂದ ಕಂದಾಯ 
ಇಲಾಖೆಗೆ ನಿಗಧಿಪಡಿಸಿದ ನಮೂನೆಯಲ್ಲಿ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿದಾರನ ಕೋರಿಕೆಯಂತೆ ಭೂಪರಿವರ್ತನೆಯ 
ಆದೇಶವಾದ ನಂತರ ಈ ಪಕರಣವು ಭೂಮಾಪನ ಶಾಖೆಗೆ ರವಾನಿತವಾಗುತ್ತದೆ. ಭೂಮಾಪಕರು ಸಂಬಂಧಪಟ್ಟ ಅರ್ಜಿದಾರರಿಗೆ ನೋಟೀಸ್‌ 
ನೀಡಿ, ಭೂಪರಿವರ್ತನೆಯಾದ ಪದೇಶವನ್ನು ಗುರುತಿಸಿ, ಅಳತೆ ಮಾಡಿ,ಭೂಪರಿವರ್ತನೆಯಾದ ಪದೇಶವು ಪೈಕಿ ವಿಸ್ತೀರ್ಣವಾಗಿದ್ದಲ್ಲಿ, ಸಬ್‌ 
ನಂಬರ್‌ ನೀಡಿ ಟಪ್ಪಣಿ ಮತ್ತು ಪಕ್ಕಾ ಬುಕ್ಕನ್ನು ತಯಾರು ಮಾಡಿ ಕಛೇರಿಗೆ ನೀಡುತ್ತಾರೆ. ಕಛೇರಿಯಲ್ಲಿ ಪರಿಶೀಲಿಸಿ, ಫಾರ೦-10, ಅಟ್ಲಾಸ್‌ನ 3 
ಪತಿಗಳು ಮತ್ತು ಆಕಾರಬಂದ್‌ನ 3 ಪತಿಗಳನ್ನು ತಯಾರು ಮಾಡಲಾಗುತ್ತದೆ. ಪರ್ಯಾವೇಕ್ಷಕರ ಪರಿಶೀಲನೆಯಾದ ನಂತರ ತಹಶೀಲ್ದಾರ್‌ರವರು 
ದೃಢೀಕರಿಸಿದ ನಂತರ ಸರ್ವೆ ದಾಖಲೆಗಳಲ್ಲಿ ಅಳವಡಿಸಿಕೊಂಡು, ಫಾರಂ-10, 2 ಪತಿ, ಅಟ್ಲಾಸ್‌ ಮತ್ತು 2 ಪತಿ ಆಕಾರಬಂದ್‌ಗಳನ್ನು 
ಆರ್‌.ಟಿ.ಸಿ. ದಾಖಲೆಯಲ್ಲಿ ದುರಸ್ತುಪಡಿಸುವ ಬಗ್ಗೆ ಕಂದಾಯ ಇಲಾಖೆಗೆ ಕಳುಹಿಸಲಾಗುವುದು. 


ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ, ಭೂಪರಿವರ್ತನೆಯಾದ ಪದೇಶವನ್ನು ಎ ಖರಾಬಿಗೆ ಸೇರಿಸುವುದು, ಸಾಗುವಳಿ 
ಜಮೀನಿಂದ ಕಳೆದು ಆಕಾರ ಕಡಿಮೆ ಮಾಡುವುದು. 


ಮೇಲ್ಕಂಡ ಕಮದಂತೆ, ಭೂಪರಿವರ್ತನೆಯಾದ ಜಮೀನಿನಲ್ಲಿ ಮಾತ್ರ ನಿವೇಶನಗಳನ್ನಾಗಿ ವಿಂಗಡಿಸಿ, ಸಕ್ಷಮ ಪಾಧಿಕಾರದಿಂದ ನಕ್ಷೆ 
ಅನುಮೋದನೆಯಾದ ನಂತರವೇ ನಿವೇಶನಗಳನ್ನು ಮಾರಾಟ ಮಾಡಬಹುದು. ಭೂಪರಿವರ್ತನೆ ಯಾಗದ ಜಮೀನಿನಲ್ಲಿ ನಿವೇಶನಗಳನ್ನು 
ವಿಂಗಡಿಸುವುದು, ಕಾನೂನು ಬಾಹಿರವಾದುದು. ವ್ಯವಸಾಯದ ಜಮೀನಿನಲ್ಲಿ ಭೂಪರಿವರ್ತನೆಯ ಆದೇಶ ಪಡೆಯದೆ ವಿಂಗಡಿಸಿದ ನಿವೇಶನಗಳು 
ರೆವಿನ್ಯೂ ನಿವೇಶನಗಳಾಗುತ್ತದೆ. ಈ ನಿವೇಶನದಲ್ಲಿ ಕಟ್ಟಲ್ಪಟ್ಟ ಮನೆಗಳು ಅನಧಿಕೃತ ಕಟ್ಟಡಗಳಾಗುತ್ತದೆ. ಸಾರ್ವಜನಿಕರು ಈ ಅಂಶವನ್ನು 
ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೭೭ 





ಭೂಸ್ವಾಧೀನ ಪಕರಣಗಳ ಬಗ್ಗೆ ಕಮಃ- 

ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೈಗಾರಿಕೆ ರಸ್ತೆ ಕಾಲುವೆ ಗಾಮದ ಬಡಾವಣೆ, ಕೆರೆ ಇತ್ಯಾದಿ ಉದ್ದೇಶಗಳಿಗೆ ಜಮೀನು 
ಅವಶ್ಯಕವೆನಿಸಿದಾಗ ಸರ್ಕಾರವು ಸಂಬಂಧಪಟ್ಟ ಹಿಡುವಳಿದಾರರಿಂದ ಭೂಸ್ವಾಧೀನ ಅಧಿನಿಯಮ 1894 ರ ಪಕಾರ ಸ್ವಾಧೀನಪಡಿಸಿಕೊಳ್ಳಲು 
ನಡೆಸಲ್ಪಡುವ ನಡವಳಿಕೆಗಳಿಗೆ ಭೂಸ್ವಾಧೀನ ಪಕರಣವೆಂದು ಹೆಸರು. 


ರೆವಿನ್ಯೂ ಮತ್ತು ಭೂಸ್ವಾಧೀನ ಇಲಾಖೆಯಿಂದ ಪಾರಂಭ ಮತ್ತು ಅಂತಿಮ ಅಧಿಸೂಚನೆಯಾದ ನಂತರ ನಕ್ಷೆಯೊಂದಿಗೆ 
ನೋಟಿಫಿಕೇಷನ್‌ ಭೂಮಾಪನ ಇಲಾಖೆಗೆ ರವಾನಿಸಲ್ಪಟ್ಟ ನಂತರ ಆ ಸಂಬಂಧ ಈಗಾಗಲೇ ತಯಾರಿಸಿದ್ದ (ಜಂಟಿ ಅಳತೆ ಸಮಯದಲ್ಲಿ) ಪಕ್ಕಾ 
ಟಿಪ್ಪಣಿ ಆಧಾರದ ಮೇಲೆ ದುರಸ್ಮಿಪಡಿಸಲಾಗುವುದು. ಈ ಪಕರಣಗಳಲ್ಲೂ ಸಹ ಪಕ್ಕಾ, ಟಿಪ್ಪಣಿ, ಅಟ್ಲಾಸ್‌, ಆಕಾರಬಂದ್‌ಗಳನ್ನು ಸರ್ವೆ 
ದಾಖಲೆಗಳಲ್ಲಿ ಅಳವಡಿಸಿಕೊಂಡು, 2 ಪತಿ ಆಕಾರ್‌ಬಂದ್‌, 2 ಪತಿ ಅಟ್ಲಾಸ್‌, ಫಾರಂ ನಂ-10 ಇವುಗಳನ್ನು ಆರ್‌.ಟಿ.ಸಿ.ಯಲ್ಲಿ 
ದುರಸ್ತಿಪಡಿಸಿಕೊಳ್ಳಲು ಕಂದಾಯ ಇಲಾಖೆಗೆ ಕಳುಹಿಸಲಾಗುವುದು. 


ಈ ಪಕರಣದಲ್ಲಿ ಭೂಸ್ವಾಧೀನವಾದ ಬಾಬ್ತು ಪದೇಶವನ್ನು ಎ ಖರಾಬಿನಲ್ಲಿ ತ೦ದು ಸಾಗುವಳಿ ಜಮೀನಿನಲ್ಲಿ ಮತ್ತು ಆಕಾರದಲ್ಲಿ ಕಡಿಮೆ 
ಮಾಡಲಾಗುವುದು. 
ಮ್ಯುಟೇಶನ್‌ ಪಕರಣಗಳ ಬಗ್ಗೆ ಕಮ:- 


ಈ ಪಕರಣಗಳ ಬಾಬ್ವಿ ಅಳತೆ ಕಮದಲ್ಲಿ ಸ್ವಲ್ಪ ಬದಲಾವಣೆಯಾಗಿರುತ್ತದೆ. ಭೂವಿವಾದ ರಹಿತ ಸಮಾಜವನ್ನು ಸೃಷ್ಟಿ ಮಾಡುವ 
ಹಾದಿಯಲ್ಲಿ ಈ ಬದಲಾವಣೆ ಅತ್ಯಂತ ಮಹತ್ವ ಪೂರ್ಣವಾಗಿದೆ. 


ಹಿಡುವಳಿ ನಂಬರುಗಳಲ್ಲಿ ವ್ಯಕ್ತಿ ಸಂಬಂಧವಾಗಿ ಇರತಕ್ಕ ಹಕ್ಕುಗಳಲ್ಲಿ, ಕಯ, ವಿಭಾಗ, ಪಾಲು ವಿಂಗಡಣೆ ಇತ್ಯಾದಿಗಳಿಂದ ಉಂಟಾದ 
ಬದಲಾವಣೆಗಳನ್ನು ಸರ್ವೆ ದಾಖಲೆಗಳಲ್ಲಿ ಹಾಗೂ ಹಕ್ಕು ದಾಖಲೆಗಳಲ್ಲಿ ಅಂತಿಮವಾಗಿ ದುರಸ್ತಿಪಡಿಸಿಕೊಳ್ಳಲು ಬರತಕ್ಕ ಪಕರಣಗಳಿಗೆ 
ಮ್ಯುಟೇಶನ್‌ ಪಕರಣಗಳೆಂದು ಕರೆಯಲಾಗುವುದು. 


ಜಮೀನು ಮಾರಾಟ ಮಾಡುವ ವ್ಯಕ್ತಿಯು, ಮಾರಾಟ ಮಾಡುವಂತ ಜಮೀನನ್ನು ನೋಂದಣಿ ಇಲಾಖೆಯಲ್ಲಿ ನೋಂದಣಿ ಮಾಡುವ 
ಪೂರ್ವದಲ್ಲಿಯೇ ಆ ಬಾಬ್ತು ನಕ್ಷೆಯನ್ನು ಕಡ್ಡಾಯವಾಗಿ ತಯಾರಿಸಿಸಿ ದಸ್ತಾವೇಜಿನೊಂದಿಗೆ ನೊಂದಣಿಗಾಗಿ ಸಲ್ಲಿಸಬೇಕು. 


ಉದ್ದೇಶಿತ ಜಮೀನನ್ನು ಕಮ ಮಾಡುವ ಮೊದಲು ತಹಶೀಲ್ದಾರ್‌ ಕಛೇರಿಯನ್ನು ಸಂಪರ್ಕಿಸಿ, ಈ ಬಗ್ಗೆ ಅರ್ಜಿಯನ್ನು ಪಡೆದು 
ನಿಗಧಿಪಡಿಸಿದ ಶುಲ್ಕವನ್ನು ಪಾವತಿ ಮಾಡಿ ಪರವಾನಗಿ ಭೂಮಾಪಕರಿಂದ ನಕ್ಷೆಯನ್ನು ತಯಾರಿಸಬೇಕು. ಪರವಾನಗಿ ಭೂಮಾಪಕರಿಂದ 
ತಯಾರಿಸಲ್ಪಟ್ಟ ನಕ್ಷೆಯು ಪರ್ಯಾವೇಕ್ಷಕರಿಂದ ಪರಿಶೀಲನೆಯಾದ ನಂತರ ತಹಶೀಲ್ದಾರ್‌ರವರು ದೃಢೀಕರಿಸುತ್ತಾರೆ. ಈ ರೀತಿ ದೃಢೀಕರಣಗೊಂಡ 
ನಕ್ಷೆಯನ್ನು ದಸ್ತಾವೇಜಿನೊಂದಿಗೆ ನೋಂದಣಿ ಇಲಾಖೆಗೆ ಸಲ್ಲಿಸಿ ನೋಂದಣಿಯನ್ನು ಮಾಡಿಸಬೇಕು. ನಂತರ ಸರ್ವೆ ದಾಖಲೆಗಳಲ್ಲಿ 
ಅಂತಿಮವಾಗಿ ಆರ್‌.ಟಿ.ಸಿ.ಯಲ್ಲಿ ದುರಸ್ತಾಗುತ್ತದೆ. 
ಹದ್ದುಬಸ್ತು ಕಡತಗಳ ಅಳತೆ ಬಗ್ಗೆ ಕಮ:- 

ಹದ್ದುಬಸ್ತು ಕಡತಗಳು ಅಂದರೆ, ಸರ್ವೆ ನಂಬರಿನ ಗಡಿಯನ್ನು ತೋರಿಸುವಂತೆ ಕೋರಿರುವ ಅರ್ಜಿಗಳು. ಈ ಬಗ್ಗೆ 
ತಹಶೀಲ್ದಾರ್‌ರವರಿಗೆ ಸರ್ವೆ ನಂಬರಿನ ಹಕ್ಕುದಾರರು ಅರ್ಜಿಯನ್ನು ಸಲ್ಲಿಸಬಹುದು. ಸರ್ವೆ ನಂಬರಿನ ಕಲ್ಲುಗಳು ನಾಶವಾಗಿದ್ದಲ್ಲಿಅಥವಾ ಪಕ್ಕದ 
ಹಿಡುವಳಿದಾರರು ಒತ್ತುವರಿ ಮಾಡಿರುವುದಾಗಿ ಅನುಮಾನ ಬಂದಲ್ಲಿ ಬಾಧಿತ ಹಕ್ಕುದಾರನು ಹದ್ದುಬಸ್ತು ಮಾಡಬೇಕಾದ ಉದ್ದೇಶಿತ ಸರ್ವೆ 
ನಂಬರಿನ ಇತ್ತೀಚಿನ ಪಹಣಿ (ಆರ್‌.ಟಿ.ಸಿ) ದಾಖಲೆಯೊಂದಿಗೆ ತಹಶೀಲ್ದಾರ್‌ರವರನ್ನು ವಿಳಾಸಿಸಿ ತಾಲ್ಲೂಕು ಹಾಗೂ ಸರ್ವೆ ನಂಬರಿನ ವಿವರ 
ಮತ್ತು ಬಾಜುದಾರರ ವಿಳಾಸ, ಅರ್ಜಿದಾರನ ವಿಳಾಸ ಮತ್ತು ಸಹಿ ಇವುಗಲನ್ನು ಒಳಗೊಂಡಿರುತ್ತದೆ. ಅಳತೆ ಶುಲ್ಕ ಹಾಗೂ ಪೋಸೆಸ್‌ ಶುಲ್ಕ 
ಪಾವತಿಸಿದ ಬಗ್ಗೆ ರಸೀದಿಯನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಬೇಕು. 


ನಂತರ ಸದರಿ ಅರ್ಜಿಯನ್ನು ಭೂಮಾಪಕರಿಗೆ ರವಾನಿಸಲಾಗುವುದು. ಭೂಮಾಪಕರು ಅರ್ಜಿದಾರರಿಗೆ ಹಾಗೂ ಬಾಜುದಾರರಿಗೆ 
ಮುಂಚಿತವಾಗಿ ನೋಟೀಸ್‌ ಕೊಟ್ಟು ಅಳತೆ ಮಾಡಿ ಗಡಿ ಗುರುತುಗಳನ್ನು ಈಗಾಗಲೇ ತಯಾರಿಸಿರುವ ಟಿಪ್ಪಣಿ ಆಧಾರದ ಮೇಲೆ ತೋರಿಸುವರು. 
ಅರ್ಜಿದಾರನು ಕಲ್ಲುಗಳನ್ನು ಹಾಕಿಕೊಳ್ಳಬೇಕು. ಈ ಬಗ್ಗೆ ಹೇಳಿಕೆ ಪಡೆದು ನಕ್ಷೆ ತಯಾರಿಸಿ, ಒತ್ತುವರಿ ಇದ್ದಲ್ಲಿ ಒತ್ತುವರಿ ಇದೆ ಎಂದು ಒತ್ತುವರಿ 
ಅಳತೆ ಮತ್ತು ವಿಸ್ತೀರ್ಣವನ್ನು ನಕ್ಷೆಯಲ್ಲಿ ತೋರಿಸಿ ಕಛೇರಿಗೆ ವಾಪಸ್ಸು ಮಾಡುವರು. 


ಈ ಅಳತೆ ಬಾಬ್ತು ನೋಟೀಸ್‌ ಪತಿ, ಹೇಳಿಕೆ ಪತಿ, ನಕ್ಷೆ ಪತಿಗಳನ್ನು ಬಾಜೂರಾರಾಗಲೀ ಅಥವಾ ಅರ್ಜಿದಾರರಾಗಲೀ ಪತ್ಯೇಕ 
ಅರ್ಜಿಯನ್ನು ಸಲ್ಲಿಸಿ,ಶುಲ್ಕ ಪಾವತಿ ಮಾಡಿ ಪಡೆಯಬಹುದು. 


ಈ ಅಳತೆಯಿಂದ ಬಾಧಿತ ಅಥವಾ ನೊಂದ ಅರ್ಜಿದಾರರಾಗಲೀ ಅಥವಾ ಬಾಜೂದಾರರಾಗಲೀ ಕರ್ನಾಟಕ ಭೂಕಂದಾಯ 
ನಿಯಮಾವಳಿ 139(1) ರ ಮೇರೆಗೆ ತಹಶೀಲ್ದಾರ್‌ರವರಿಗೆ 1ನೇ ಮೇಲ್ಮನವಿಯನ್ನು ಸಲ್ಲಿಸಬಹುದು. 1ನೇ ಮೇಲ್ಮನವಿಯನ್ನು ಸಲ್ಲಿಸುವಾಗಲೂ 
ಸಹ ಪಹಣಿ, ಭೂಮಾಪಕರು ತಯಾರ ಮಾಡಿದ ಹದ್ದುಬಸ್ತು ನಕ್ಷೆಯ ಪತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. 1ನೇ ಮೇಲ್ಮನವಿ ಅರ್ಜಿಯ 
ಪಕಾರ ತಹಶೀಲ್ದಾರ್‌ರವರೇಗಡಿಯನ್ನು ಅಳತೆ ಮಾಡಿ, ಗಡಿ ಗುರುತುಗಳನ್ನು ತೋರಿಸಿ ನಕ್ಷೆಯನ್ನು ತಯಾರಿಸುತ್ತಾರೆ ಮತ್ತು ಮೇಲ್ಮನವಿ 
ಆದೇಶವನ್ನು ಹೊರಡಿಸುತ್ತಾರೆ. ಈ ಮೇಲ್ಮನವಿಯಲ್ಲಿ ಭೂಮಾಪಕರು ತಯಾರಿಸಿದ್ದ ನಕ್ಷೆಯನ್ನು ಸರಿಯಾಗಿದೆ ಎಂದು ಪುರಸ್ಕರಿಸಬಹುದು 
ಇಲ್ಲವೇ ರದ್ದುಗೊಳಿಸಬಹುದು. ಈ ಮೇಲ್ಮನವಿ ಬಾಬ್ತು ನಕ್ಷೆ ಮತ್ತು ಆದೇಶದ ಪತಿಗಳನ್ನು ಪತ್ಯೇಕ ಅರ್ಜಿಯನ್ನು ಸಲ್ಲಿಸಿ ಪಡೆಯಬಹುದು. 

ತಹಶೀಲ್ದಾರ್‌ರವರ ಆದೇಶದಿಂದ ಬಾದಿತನಾದ ಅರ್ಜಿದಾರನಾಗಲೀ ಅಥವಾ ಬಾಜೂದಾರನಾಗಲೀ 2ನೇ ಹದ್ದುಬಸ್ತು ಮೇಲ್ಮನವಿಯನ್ನು 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿನ ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರಿಗೆ ಸಲ್ಲಿಸಲು 
ಅವಕಾಶವಿದೆ. 2ನೇ ಮೇಲ್ಮನವಿಯೇ ಅಂತಿಮವಾದುದು. 


೩೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಇಲ್ಲಿಗೂ ವಿವಾದ ಬಗೆಹರಿಯದಿದ್ದರೆ ಸಿವಿಲ್‌ ನ್ಯಾಯಾಲಯಕ್ಕಾಗಲೀ ಅಥವಾ 140(2) ಅಡಿಯಲ್ಲಿ ಗಡಿ ತಕರಾರು ಇತ್ಯರ್ಥಪಡಿಸಲು 
ತಹಶೀಲ್ದಾರ್‌ರವರಿಗೆ ಅರ್ಜಿ ಸಲ್ಲಿಸಬಹುದು. 


ಮೇಲ್ಮನವಿ ಮತ್ತು ರಿವಿಜನ್‌ ಪಕರಣಗಳ ಬಗ್ಗೆ ಕಮ:- 


ತಹಶೀಲ್ದಾರ್‌ರವರು ಮಾಡಿರುವ ಆದೇಶದಿಂದ ಬಾಧಿತವಾದ ವ್ಯಕ್ತಿಯು ಕರ್ನಾಟಕ ಭೂಕಂದಾಯ ಅಧಿನಿಯಮ 49(ಎ) ಅಡಿಯಲ್ಲಿ 
ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿನ, ತಾಂತಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರಿಗೆ 
ಮೇಲ್ಮನವಿ ಸಲ್ಲಿಸಬಹುದು. 


ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು 46 (ಎ) ಅಡಿಯಲ್ಲಿ ಮಾಡಿರುವ ಆದೇಶದಿಂದ ಅತೃಪ್ತನಾದ ವ್ಯಕ್ತಿಯು ಕರ್ನಾಟಕ 
ಭೂಕಂದಾಯ ಅಧಿನಿಯಮ 1964 ರ ಕಲಂ 56 ರ ಅಡಿಯಲ್ಲಿ ರಿವಿಜನ್‌ ಅರ್ಜಿಯನ್ನು ಸಲ್ಲಿಸಿ, ಪರಿಹಾರ ಪಡೆಯಬಹುದು. 


ಮೇಲ್ಮನವಿಯಾಗಲೀ ಅಥವಾ ರಿವಿಜನ್‌ ಅರ್ಜಿಯಾಗಲೀ ಕರ್ನಾಟಕ ಭೂಕಂದಾಯ ನಿಯಮಾವಳಿ 66 ರ ನಿಯಮ 15,16,17 ಗಳಲ್ಲಿ 
ಹೇಳಲಾಗಿರುವ ಕಮ ಅನುಸರಿಸಿ ಸಲ್ಲಿಸಬೇಕು. 


ತಿದ್ದುಪಡಿ ಪಕರಣಗಳ ಬಗ್ಗೆ ಕಮ:- 


ಸರ್ವೆ ದಾಖಲೆಗಳಲ್ಲಿ ಉಂಟಾಗಿರುವ ಗಣಿತದ ದೋಷ ಅಥವಾ ಲಿಪಿಕ ದೋಷಗಳನ್ನು ಸರಿಪಡಿಸುವುದನ್ನು ತಿದ್ದುಪಡಿ ಎಂದು 
ಕರೆಯಲಾಗುತ್ತದೆ. ಈ ದೋಷಗಳನ್ನು ಸರಿಪಡಿಸುವ ಅಧಿಕಾರವು ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರಿಗೆ, ಕರ್ನಾಟಕ ಭೂಕಂದಾಯ 
ನಿಯಮಾವಳಿ 36 (1 ರ ಅಡಿಯಲ್ಲಿ ದತ್ತವಾಗಿರುತ್ತದೆ. ಈ ತಿದ್ದುಪಡಿಯನ್ನು ಸ್ವಯಂ ಪೇರಣೆಯಿಂದ ನಿಯಮಾನುಸಾರ ಮಾಡಲು 
ಅವಕಾಶವಿರುತ್ತದೆ. 


ನೊಂದಣಿ ಪೂರ್ವ ನಕ್ಷೆಯ ವಿತರಣೆ (11% ನಕ್ಸೆ):- 


ಭೂ ವಿವಾದ ರಹಿತ ಸಮಾಜವನ್ನು ನಿರ್ಮಾಣ ಮಾಡುವ ದೃಷ್ಟಿಯಲ್ಲಿ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ. ಕರ್ನಾಟಕ 
ಭೂಕಂದಾಯ ಅಧಿನಿಯಮ 1964 ರ ಕಲಂ 128 ಹಾಗೂ 131 (ಸಿ) ಗಳಿಗೆ ತಿದ್ದುಪಡಿ ತಂದು ಕಲಂ 18(ಎ) ಅಡಿಯಲ್ಲಿ ಪರವಾನಗಿ 
ಭೂಮಾಪಕರನ್ನು ನೇಮಕ ಮಾಡಿಕೊಂಡು ಈ ಕಾರ್ಯವನ್ನು ನಿರ್ವಹಿಸಲಾಗುತ್ತದೆ. 11ಇ ನಕ್ಷೆಯನ್ನು ನೊಂದಣಿ ಪೂರ್ವದಲ್ಲಿ ಪರವಾನಗಿ 
ಭೂಮಾಪಕರಿಂದ ತಯಾರಿಸಲ್ಪಡುತ್ತದೆ. ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂಖ್ಯೆ: ಆರ್‌.ಡಿ 208 ಭೂದಾಸ 97(ಪ) ದಿನಾಂಕ: 6-7-99 ರ 
ಅಧಿಸೂಚನೆ ಮೇರೆಗೆ ಈ ಯೋಜನೆಗೆ ತಂದಿದ್ದರು ಸಹ ಸರ್ಕಾರದ ಸುತ್ತೋಲೆ ಸಂಖ್ಯೆ: ಆರ್‌.ಡಿ 103 ಎಂ.ಆರ್‌.ಆರ್‌. 2002 ದಿ:19-8-2006 
ರ ಮೇರೆಗೆ 2006 ರಿಂದ ಈ ಯೋಜನೆಯನ್ನು ಕಡ್ಡಾಯಗೊಳಿಸಲಾಗಿರುತ್ತದೆ. ಅಲ್ಲದೆ ಕರ್ನಾಟಕ ಭೂಕಂದಾಯ ನಿಯಮಾವಳಿ 66 ರ 
ನಿಯಮ 46(ಎ) ರಿಂದ 46(ಕೆ) ರವರೆಗೆ ತಿದ್ದುಪಡಿ ತಂದು ಈ ನಿಯಮಗಳ ಅಡಿಯಲ್ಲಿ ಯೋಜನೆಯ ಕಾರ್ಯ ವಿವರಗಳನ್ನು 
ವಿವರಿಸಲಾಗಿರುತ್ತದೆ. 


ಈ ಯೋಜನೆಯ ಮೂಲಭೂತ ಉದ್ದೇಶವೇನೆಂದರೆ ಖಾತೆ ಅಥವಾ ಕ್ರಯಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ ಹಾಗೂ ಗಡಿಯನ್ನು 
ನೊಂದಣಿ ಪೂರ್ವದಲ್ಲಿಯೇ ನಿಗದಿಪಡಿಸುವುದರಿಂದ ಸಿವಿಲ್‌ ಸ್ವರೂಪದ ತಕರಾರುಗಳನ್ನು ನಿವಾರಣೆ ಮಾಡಲು ಅನುಕೂಲವಾಗಿರುತ್ತದೆ. 


11ಇ ನಕ್ಷೆ ತಯಾರಿಸುವ ಬಗ್ಗೆ ಈಗ ಮೋಜಿಣಿ ತಂತ್ರಾಂಶ ಅಳವಡಿಸಲಾಗಿದ್ದು, ಈ ಹಿಂದೆ ಮ್ಯಾನ್ಯುಯಲ್‌ ಆಗಿ ವಿತರಿಸುವಾಗ 
ಉಂಟಾಗಿದ್ದ ಲೋಪಗಳನ್ನು ಸರಿಪಡಿಸುವ ದೃಷ್ಟಿಯಿಂದ ಜೇಷ್ಠತಾ ಆಧಾರದ ಮೇಲೆ ಎಲ್ಲಾ ಭೂಮಾಪಕರುಗಳಿಗೂ ಸಮಾನವಾಗಿ ಪ್ರಕರಣಗಳನ್ನು 
ಹಂಚಿಕೆ ಮಾಡುವ ದೃಷ್ಟಿಯಿಂದ ಹಾಗೂ ಮಧ್ಯವರ್ತಿಗಳ ಪ್ರವೇಶಕ್ಕೆ ಅವಕಾಶವಿಲ್ಲದಂತೆ ವ್ಯವಸ್ಥಿತವಾದ ರೀತಿಯಲ್ಲಿ ಈ ತಂತ್ರಾಂಶವನ್ನು 
ಅಳವಡಿಸಲಾಗಿರುತ್ತದೆ. 


ಈ ತಂತ್ರಾಂಶದಲ್ಲಿ 11ಇ ನಕ್ಷೆ ಅಪೇಕ್ಷಿತ ಅರ್ಜಿದಾರರು 5 ರೂ.ಗಳನ್ನು ಪಾವತಿ ಮಾಡಿ 1!ಬಿ ಅರ್ಜಿಯನ್ನು ಸಂಬಂಧಪಟ್ಟ ತಾಲ್ಲೂಕು 
ಕಛೇರಿಯಿಂದ ಪಡೆದು ನಂತರ 1!ಬಿ ಅರ್ಜಿಯನ್ನು ಭರ್ತಿ ಮಾಡಿ ಆರ್‌.ಟಿ.ಸಿ. ಯೊಂದಿಗೆ ಮೋಜಿಣಿ ವಿಭಾಗದ ಆಪರೇಟರ್‌ಗೆ ನಿಗದಿಪಡಿಸಿರುವ 
ರೂ.600/- ಶುಲ್ಕವನ್ನು ಪಾವತಿ ಮಾಡಿದ ನಂತರ ಕಂಪ್ಯೂಟರ್‌ನಲ್ಲಿ ದತ್ತಾಂಶಗಳನ್ನು ನಮೂದಿಸಿದ ನಂತರ ಅಳತೆಗೆ ಅರ್ಹವಾಗಿದ್ದಲ್ಲಿ ಇ 
ವಿಷಯ ನಿರ್ವಾಹಕರಿಗೆ ರವಾನಿತವಾಗುತ್ತದೆ. ವಿಷಯ ನಿರ್ವಾಹಕರು, ಮೂಲ ದಾಖಲೆಗಳನ್ನು ಪರಿಶೀಲಿಸಲಾಗಿ ಅದರ ಜೆರಾಕ್ಸ್‌ ಪ್ರತಿಯೊಂದಿಗೆ 
ಮೋಜಿಣಿ ಆಪರೇಟರ್‌ಗೆ ವಾಪಸ್ಸು ನೀಡಿದ ನಂತರ ರೌಂಡ್‌ ರೋಬಿನ್‌ ಪದ್ಧತಿಯಂತೆ ಪರವಾನಗಿ ಭೂಮಾಪಕರುಗಳಿಗೆ ಅಳತೆಗಾಗಿ 
ಹಂಚಿಕೆಯಾಗುತ್ತದೆ ಮತ್ತು ನೋಟೀಸ್‌ಗಳನ್ನು ಸಿದ್ದಪಡಿಸಿ ಜಾರಿ ಮಾಡಲು ಅರ್ಜಿಯೊಂದಿಗೆ ಪರವಾನಗಿ ಭೂಮಾಪಕರಿಗೆ ರವಾನಿಸಲ್ಪಡುತ್ತದೆ. 
ಹಂಚಿಕೆಯಾದ ನೋಟೀಸ್‌ನಲ್ಲಿ ನಿಗದಿಪಡಿಸಿರುವ ದಿನಾಂಕದಂದು ನೋಟೀಸ್‌ನಲ್ಲಿನ ವಿಳಾಸದಾರರಿಗೆ ಮುಂಚಿತವಾಗಿ ನೋಟೀಸ್‌ 
ಕಳುಹಿಸಿಕೊಟ್ಟು ನಿಗದಿಪಡಿಸಿದ ದಿನಾಂಕದಂದು ಮಾರುವವರ ಕ್ರಯಕ್ಕೆ ಪಡೆಯುವರ ಮತ್ತು ಆರ್‌.ಟಿ.ಸಿ. ದಾರರ ಸಮಕ್ಷಮದಲ್ಲಿ ಅವರು 
ತೋರಿಸಿದ ಅನುಭವದಂತೆ ಕ್ರಯಕ್ಕೆ ಒಳಪಟ್ಟ ಜಮೀನನ್ನು ಅಳತೆ ಮಾಡಿ ನಕ್ಷೆ ತಯಾರಿಸಿ ಟಿಪ್ಪಣೆ, ಪಕ್ಕಾ, ಮತ್ತು 11ಇ ನಕ್ಷೆಯನ್ನು ತಯಾರಿಸಿ 
ಕಛೇರಿಗೆ ಸಲ್ಲಿಸಬೇಕು. ಕಛೇರಿಯಲ್ಲಿನ 11೩ ಕಾರ್ಯ ನಿರ್ವಾಹಕರು ತಾಂತ್ರಿಕ ಅಂಶಗಳನ್ನು ಪರಿಶೀಲಿಸಿ ಸರಿಯಾಗಿರುವುದರ ಬಗ್ಗೆ ದೃಡೀಕರಿಸಿ 
ಪರ್ಯಾವೇಕ್ಷಕರಿಗೆ ಸಲ್ಲಿಸುತ್ತಾರೆ. ಪರ್ಯಾವೇಕ್ಷಕರು ಪರಿಶೀಲನೆ ಮಾಡಿ ದೃಡೀಕರಿಸಿದ ನಂತರ ಮೋಜಿಣಿ ಆಪರೇಟರ್‌ಗೆ ಕಳುಹಿಸಿಕೊಡುತ್ತಾರೆ. 
ಇಲ್ಲಿ ನಕ್ಷೆ ಸ್ಕ್ಯಾನ್‌ ಆದ ನಂತರ ಮುದ್ರಿತ ಪ್ರತಿಗಳನ್ನು ಪಡೆದು ತಪಾಸಕರು, ಹಾಲೋಗ್ರಾಂ ಅನ್ನು ಅಂಟಿಸಿ ಈ ಬಗ್ಗೆ ಸಂಬಂಧಪಟ್ಟ ವಹಿಯಲ್ಲಿನ 
ದಾಖಲು ಮಾಡಿಕೊಂಡು ಅರ್ಜಿದಾರರ ಸಹಿ ಪಡೆದು ನಕ್ಷೆಯನ್ನು ವಿತರಿಸಲಾಗುತ್ತದೆ. 

ನಕ್ಷೆ ವಿತರಣೆಯಾದ ನಂತರ ಈ ನಕ್ಷೆ ಆಧಾರದ ಮೇಲೆ ನೊಂದಾಯಿತ ಇಲಾಖೆಯಲ್ಲಿ ನೊಂದಣಿಯಾಗುತ್ತದೆ. ನೊಂದಣಿಯಾದ 
ನಂತರ ಇಂಟಿಮೇಷನ್‌ನೊಂದಿಗೆ ಖಾತೆ ಬದಲಾವಣೆ ಬಗ್ಗೆ ಆರ್‌.ಆರ್‌.ಟಿ. ಶಾಖೆಯಲ್ಲಿ ಸ್ವೀಕೃತವಾಗುತ್ತದೆ. ನಂತರ ಮುಂದಿನ ಕ್ರಮದ ಬಗ್ಗೆ 
ರಾಜಸ್ಥ ನಿರೀಕ್ಷಕರ ಲಾಗಿನ್‌ಗೆ ರವಾನಿತವಾಗುತ್ತದೆ. ರಾಜಸ್ತ ನಿರೀಕ್ಷಕರು ಪಡೆದ ನಂತರ ನಮೂನೆ ನಂ.21 ರಲ್ಲಿ ಪ್ರಜೂರಪಡಿಸಿ 30 ದಿನಗಳ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೭೯ 





ಕಾಲಾವಕಾಶವಾದ ನಂತರ ಆಕ್ಷೇಪಣೆಗಳು ಇಲ್ಲದಿದ್ದಲ್ಲಿ ಖಾತೆ ಬದಲಾವಣೆ ಮಾಡಿ ದುರಸ್ತಿ ಬಗ್ಗೆ ಭೂಮಾಪನ ಶಾಖೆಗೆ ರವಾನಿತವಾಗುತ್ತದೆ. 
ಭೂಮಾಪನ ಶಾಖೆಯಲ್ಲಿ ಪುನ: ಪರಿಶೀಲನಾ ಕಾರ್ಯವನ್ನು ಕೈಗೊಂಡು ಕಛೇರಿ ಭೂಮಾಪಕರು ಆಕಾರಬಂದ್‌, ಅಟ್ಲಾಸ್‌, ಫಾರಂ ನಂ.10 
ಇತ್ಯಾದಿ ದಾಖಲೆಗಳನ್ನು ತಯಾರು ಮಾಡಿ ಕ್ರಯಕ್ಕೆ ಒಳಪಟ್ಟ ಪ್ರದೇಶಕ್ಕೆ ಪ್ರತ್ಯೇಕ ಹಿಸ್ಸಾ ನಂಬರ್‌ ನೀಡಿ ದುರಸ್ತಿ ದಾಖಲೆಗಳನ್ನು ತಯಾರು ಮಾಡಿ 
ಪರ್ಯಾವೇಕ್ಷಕರ ಪರಿಶೀಲನೆಗಾಗಿ ಒಪ್ಪಿಸುತ್ತಾರೆ. ಪರ್ಯಾವೇಕ್ಷಕರು ಪರಿಶೀಲನೆ ಮಾಡಿ ದೃಡೀಕರಿಸಿದ ನಂತರ ತಹಸೀಲ್ದಾರ್‌ ರವರ ಅಂತಿಮ 
ದೃಡೀಕರಣಕ್ಕಾಗಿ ಕರ್ನಾಟಕ ಭೂಕಂದಾಯ ನಿಯಮಾವಳಿ 1966 ರ ನಿಯಮ 36 ಸಬ್‌ (॥) ರನ್ವಯ ತಹಸೀಲ್ದಾರ್‌ ರವರು 
ದೃಡೀಕರಿಸಿರುತ್ತಾರೆ. ತದನಂತರ ಕಡತವನ್ನು ಭೂಮಾಪನ ಶಾಖೆಗೆ ರವಾನಿಸಲ್ಪಡುತ್ತದೆ. ದುರಸ್ತಾದ ದಾಖಲೆಗಳನ್ವಯ ಚೆಕ್‌ ರಿಜಿಸ್ಟರ್‌ನಲ್ಲಿ 
ದಾಖಲು ಮಾಡಿ ಮೂಲ ದಾಖಲೆಗಳಲ್ಲಿ ಅಳವಡಿಸಿಕೊಂಡ ನಂತರ ಆರ್‌.ಆರ್‌.ಟಿ. ವಿಭಾಗಕ್ಕೆ ಆರ್‌.ಟಿ.ಸಿ. ಯಲ್ಲಿ ಇಂಡೀಕರಣ ಮಾಡಲು 
ಕಳುಹಿಸಲಾಗುತ್ತದೆ. ನಂತರ ಭೂಮಿ ಆಪರೇಟರ್‌ ಆರ್‌.ಟಿ.ಸಿ.ಯಲ್ಲಿ ಇಂಡೀಕರಣ ಮಾಡಿದ ನಂತರ ಪರ್ಯಾವೇಕ್ಷಕರ ಹೆಬ್ಬೆಟ್ಟಿನ 
ಅನುಮೋದನೆಯಾದ ನಂತರ ಅಂತಿಮ ಸ್ವರೂಪವನ್ನು ಪಡೆದು ಆರ್‌.ಟಿ.ಸಿ.ಯಲ್ಲಿ ಇಂಡಿಕರಣವಾಗುತ್ತದೆ. ಆರ್‌.ಟಿ.ಸಿ. ಯಲ್ಲಿ ಇಂಡಿಕರಣವಾದ 
ನಂತರ ಕ್ರಯದಾರನ ಹೆಸರಿನಲ್ಲಿ ಪ್ರತ್ಯೇಕವಾದ ಆರ್‌.ಟಿ.ಸಿ. ಸೃಷ್ಟಿಸಲಾಗುತ್ತದೆ. ಆದುದರಿಂದ ಈ ಪದ್ಧತಿಯನ್ನು ಐ.ಎಂ.ಪಿ. ಎಂದು 
ಕರೆಯಲಾಗುತ್ತದೆ. ಐ.ಎಂ.ಪಿ. ಇಂಟಿಗ್ರೇಟೆಡ್‌ ಮ್ಯುಟೇಷನ್‌ ಪೋಡಿ ಅಂದರೆ ಈ ಪದ್ಧತಿಯಲ್ಲಿ ಅಳತೆ ನೋಂದಣಿ ಆರ್‌.ಟಿ.ಸಿ. ಇಂಡಿಕರಣ ಈ 
ಮೂರು ಪ್ರಕ್ರಿಯೆಗಳು ಒಂದೇ ಹಂತದಲ್ಲಿ ನಿರ್ವಹಿಸಲಾಗುವುದರ ಕಾರಣ ಇದನ್ನು ಐ.ಎಂ.ಪಿ. ಎಂದು ಕರೆಯಲಾಗುತ್ತದೆ. 
ತತ್ಕಾಲ್‌ ಪೋಡಿ ಯೋಜನೆ:- 
ಈ ಯೋಜನೆಯು ಒಂದು ವಿಶಿಷ್ಟವಾದ ಯೋಜನೆಯಾಗಿದ್ದು, ಮ್ಯುಟೇಷನ್‌ ಪೋಡಿ ಪ್ರಕರಣಗಳಿಗೆ ಸಂಬಂಧಪಟ್ಟಿರುತ್ತದೆ. ಈ ಯೋಜನೆಯಲ್ಲಿ 
ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎಂದರೆ ಈಗಾಗಲೇ ನೋಂದಣಿಯಾಗಿ ಖಾತೆ ಆಗಿ ಆರ್‌.ಟಿ.ಸಿ.ಯಲ್ಲಿ ಜಂಟಿಯಾಗಿ ದಾಖಲಾಗಿದ್ದು 
ತ್ವರಿತವಾಗಿ ಪೋಡಿಯಾಗಿ ಪ್ರತ್ಯೇಕವಾದ ಆರ್‌.ಟಿ.ಸಿ.ಯನ್ನು ಹೊಂದಲು ಈ ಯೋಜನೆಯಲ್ಲಿ ಅವಕಾಶವಿರುತ್ತದೆ. 

ತತ್ಕಾಲ್‌ ಯೋಜನೆ ಅಡಿಯಲ್ಲಿ ಅಪೇಕ್ಷಿತ ಅರ್ಜಿದಾರರು ರೂ.10/- ರೂಪಾಯಿಗಳನ್ನು ಪಾವತಿ ಮಾಡಿ ತತ್ಕಾಲ್‌ ಪೋಡಿ ಬಗ್ಗೆ 
ಅರ್ಜಿಯನ್ನು ಪಡೆದು ಅರ್ಜಿಯಲ್ಲಿನ ಅಂಶಗಳನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಸರ್ವೆ ನಂಬರಿನ ಆರ್‌.ಟಿ.ಸಿ.ಯೊಂದಿಗೆ ಆರ್‌.ಟಿ.ಸಿ.ಯಲ್ಲಿನ, 
ಕಾಲಂ 11 ರಲ್ಲಿ ದಾಖಲು ಮಾಡಿರುವ ಮ್ಯುಟೇಷನ್‌ ಇತ್ಯಾದಿ ಎಲ್ಲಾ ದಾಖಲೆಗಳೊಂದಿಗೆ ನಿಗದಿತ ಶುಲ್ಕ ರೂ.500/- ಗಳನ್ನು ಕಛೇರಿಯಲ್ಲಿಯೇ 
ಪಾವತಿ ಮಾಡಿ ಸಲ್ಲಿಸತಕ್ಕದ್ದಾಗಿದೆ. ಈ ಯೋಜನೆಯು ಸರ್ಕಾರಿ ಸರ್ವೆ ನಂಬರುಗಳಿಗೆ ಸಂಬಂಧಿಸಿರುವುದಿಲ್ಲ ಸಂಬಂಧಪಟ್ಟ ವಿಷಯ 
ನಿರ್ವಾಹಕರು, ಸಾರ್ವಜನಿಕರಿಂದ ಸ್ವೀಕೃತವಾದ ಅರ್ಜಿಯನ್ನು ಮೂಲ ಸರ್ವೆ ದಾಖಲೆಗಳು ಹಾಗೂ ಆರ್‌.ಟಿ.ಸಿ.ಯೊಂದಿಗೆ ಪರಿಶೀಲನೆ ಮಾಡಿದ 
ನಂತರ ಆರ್‌.ಟಿ.ಸಿ. ಯಲ್ಲಿನ ಕಾಲಂ 3 ಮತ್ತು 9 ರಲ್ಲಿನ ವಿಸ್ತೀರ್ಣವು ಹೊಂದಾಣಿಕೆಯಾಗಿದ್ದಲ್ಲಿ ಮತ್ತು ಯಾವುದೇ ವಿವಾದಗಳು ಇಲ್ಲದೆ ಇದ್ದಲ್ಲಿ 
ಅಳತೆಗೆ ಅರ್ಹವಾಗಿದ್ದಲ್ಲಿ ಅಳತೆ ಮಾಡಲು ಪರವಾನಗಿ ಭೂಮಾಪಕರಿಗೆ ನೀಡಲಾಗುವುದು. ಪರವಾನಗಿ ಭೂಮಾಪಕರು ಮುಂಚಿತವಾಗಿ 
ಅರ್ಜಿದಾರರಿಗೂ ಹಾಗೂ ಆರ್‌.ಟಿ.ಸಿ. ಯಲ್ಲಿನ ಖಾತೆದಾರರುಗಳಿಗೆ ನೋಟೀಸ್‌ ನೀಡಿ ನಂತರ ನಿಗದಿಪಡಿಸಿದ ದಿನಾಂಕದಂದು ಅರ್ಜಿದಾರರ 
ಹಾಗೂ ಆರ್‌.ಟಿ.ಸಿ. ದಾರರುಗಳ ಸಮಕ್ಷಮದಲ್ಲಿ ಅವರು ತೋರಿಸಿದ ಅನುಭವದ ವಿಸ್ಕೀರ್ಣವನ್ನು ಖಾಯಂ ಇಟ್ಟುಕೊಂಡು ಅವರಿಂದ 
ಹೇಳಿಕೆಯನ್ನು ಪಡೆದು ಅಳತೆ ಮಾಡಿದ ನಂತರ ಅಟ್ಲಾಸ್‌, ಹಿಸ್ಸಾ ಟಿಪ್ಪಣಿ ಹಿಸ್ಸಾ ಪಕ್ಕಾ ತಯಾರು ಮಾಡಿ ಕಛೇರಿಗೆ ಸಲ್ಲಿಸಲ್ಪಡುತ್ತದೆ. ನಂತರ 
ಕಛೇರಿಯಲ್ಲಿನ ಭೂಮಾಪಕರು ತಾಂತ್ರಿಕ ಅಂಶಗಳನ್ನೆಲ್ಲಾ ಪರಿಶೀಲಿಸಿ ದ್ವಿಪ್ರತಿಗಳಲ್ಲಿ ಆಕಾರಬ೦ದ್‌ ತಯಾರು ಮಾಡಿ ಪರ್ಯಾವೇಕ್ಷಕರಿಗೆ 
ಸಲ್ಲಿಸುತ್ತಾರೆ. ನಂತರ ಪರ್ಯಾವೇಕ್ಷಕರು ಪರಿಶೀಲಿಸಿ ದೃಡೀಕರಿಸಿದ ನಂತರ ಅಂತಿಮ ಅನುಮೋದನೆಗಾಗಿ ಕರ್ನಾಟಕ ಭೂಕಂದಾಯ 


ನಿಯಮಾವಳಿ 6 ರ ನಿಯಮ 36 ॥ ರ ದೃಡೀಕರಿಸಿದ ನಂತರ ಆರ್‌.ಟಿ.ಸಿ. ಇಂಡಿಕರಣಕ್ಕಾಗಿ ಆರ್‌.ಆರ್‌.ಟಿ. ಶಾಖೆಗೆ 
ಕಳುಹಿಸಿಕೊಡಲಾಗುವುದು. ಆರ್‌.ಆರ್‌.ಟಿ. ಶಾಖೆಯಲ್ಲಿ ಇಂಡಿಕರಣವಾದ ನಂತರ ಖಾತೆವಾರು ಪ್ರತ್ಯೇಕ ಆರ್‌.ಟಿ.ಸಿ. ಗಳನ್ನು 
ತಯಾರಿಸಲಾಗುವುದು. 


ಈ ಯೋಜನೆಯಲ್ಲಿ ಅತಿ ಮುಖ್ಯವಾದ ಅಂಶವೆಂದರೆ ಅರ್ಜಿದಾರನು ಸಲ್ಲಿಸಿದ ಅರ್ಜಿಯು ಎಲ್ಲಾ ರೀತಿಯಲ್ಲಿಯೂ ಸಮರ್ಪಕವಾಗಿದ್ದಲ್ಲಿ 
30 ದಿನಗಳ ಒಳಗೆ ಪೋಡಿ ಕೆಲಸವನ್ನು ಪೂರೈಸಬೇಕು, ತಕರಾರು ಇದ್ದಲ್ಲಿ 60 ದಿನಗಳ ಒಳಗಾಗಿ ಪೋಡಿ ಕೆಲಸವನ್ನು ಪೂರೈಸಬೇಕಾಗಿರುತ್ತದೆ. 


ಕೋರ್ಟ್‌ ಕಮಿಷನ್‌ ಪ್ರಕರಣಗಳು:- 


ನ್ಯಾಯಾಲಯದಿಂದ ಸ್ವೀಕೃತವಾದ ಕೋರ್ಟ್‌ ಕಮಿಷನ್‌ ಪ್ರಕರಣಗಳ ಬಗ್ಗೆ ನ್ಯಾಯಾಲಯವು ನೇಮಿಸಲ್ಪಟ್ಟ ಕೋರ್ಟ್‌ ಕಮಿಷನರ್‌ 
ರವರಿಂದ (ಇಲಾಖೆಯ ಕಾರ್ಯ ನಿರ್ವಾಹಕ ಅಧಿಕಾರಿ / ನೌಕರರು) ನ್ಯಾಯಾಲಯದ ಆದೇಶ ಹಾಗೂ ವಾದಿ ಮತ್ತು ಪ್ರತಿವಾದಿ ಪರ 
ವಕೀಲರ ಸೂಚನೆ ಅನುಸರಿಸಿ ಅಳತೆ ಮಾಡಿ ಅಪೇಕ್ಷಿತ ನಕ್ಷೆ ಹಾಗೂ ವರದಿಯೊಂದಿಗೆ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತದೆ. 


ಕೋರ್ಟ್‌ ಪಾರ್ಟಿಷನ್‌ ಡಿಕ್ರಿ ಪ್ರಕರಣಗಳು:- 


ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ರ ಕಲಂ 1! ಮತ್ತು ನಿಯಮಾವಳಿ 1966 ರ ನಿಯಮ 142 ರ ಪ್ರಕಾರ ನ್ಯಾಯಾಲಯದ ಡಿಕ್ರಿ 
ಆದೇಶದಂತೆ ಅಳತೆ ಮಾಡಲಾಗುವುದು. ಅಳತೆಗೆ ಪೂರ್ವಭಾವಿಯಾಗಿ 1 ತಿಂಗಳು ಅಥವಾ 30 ದಿನಗಳ ಮುಂಚಿತವಾಗಿ ವಾದಿ ಮತ್ತು 
ಪ್ರತಿವಾದಿಗಳಿಗೆ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ರವಾನಿಸಿ, ನಂತರ ಅಳತೆ ಕೆಲಸವನ್ನು ಪೂರೈಸಲಾಗುವುದು. 


ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (ರ) (೪) ರ ಪಕಾರ 
ಇಲಾಖೆಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿ / ನೌಕರರು ಉಪಯೋಗಿಸುವ ಅಧಿನಿಯಮಗಳು , ನಿಯಮಗಳು 
ಸುತ್ತೋಲೆಗಳು ಮತ್ತು ಕೈಪಿಡಿಗಳು 


1. ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 
ಕರ್ನಾಟಕ ಭೂಕಂದಾಯ ನಿಯಮ 1966 
ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969 
ಸರ್ವೆ ಮ್ಯಾನ್ಯುಯಲ್‌ 


= ಟು ಬ 


೩೭೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


ಭಾಗ ೩ 





ಉ ಇ ಧಾ ಚ 


ಸಿಟಿ ಸರ್ವೆ ಮ್ಯಾನ್ಯುಯಲ್‌ 
ಇಲಾಖೆಯಲ್ಲಿ ಹೊರಡಿಸಿರುವ ಪ್ರಮುಖ ಸುತ್ತೋಲೆಗಳು 

ಪರವಾನಗಿ ಭೂಮಾಪಕರ ಯೋಜನೆ ಜಾರಿಗಾಗಿ ಹೊರಡಿಸಿರುವ ಸುತ್ತೋಲೆಗಳು 

ನೌಕರರ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ನಿಯಮಾವಳಿಗಳು ಅನ್ವಯವಾಗುತ್ತವೆ (ಸರ್ವೀಸ್‌ ರೂಲ್ಸ್‌) 


ಮಾಹಿತಿ ಹಕ್ಕು ಅಧಿನಿಯಮ 2005 (ಸೆಕ್ಸ ನ್‌ 401) (0) (vi ಇಲಾಖೆಯಲ್ಲಿ ಲಭ್ಯವಾಗುವ ವಿವಿಧ ದಾಖಲಾತಿಗಳ ಪಟ್ಟಿ:- 





ನಿರ್ವಹಿಸಲಾಗುವ ಸೇವೆಗಳು / 
ದೊರೆಯುವ ದಾಖಲೆಗಳು 


ಸೇವೆ ಸಲ್ಲಿಸಲು 
ಜವಾಬ್ದಾರಿಯುಳ್ಳ ಪ್ರಾಧಿಕಾರ 
ಹಾಗೂ ದಾಖಲೆಗಳ ವಿತರಣೆ 


ಕಾರ್ಯಗತ 
ಗೊಳಿಸಲು 
ಅವಶ್ಯವಿರುವ 


ವಿಧಿಸಲಾಗುವ ಶುಲ್ಕ 






































ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು / ತಹಶೀಲ್ದಾರರು 








ಅಧಿಕಾರಿ ಸ್ವಾಭಾವಿಕ ಸಮಯ 
1 ಗಾಮ ನಕಾಶೆ ಆಯುಕ್ತರು, ಬೆಂಗಳೂರು / 1 ದಿನ ಗಾ.ನ: ರೂ. 30 ರಿಂದ ರೂ. 400 
ಸಂಬಂಧಪಟ್ಟ (ನಕಾಶೆಯ ಗಾತದ ಮೇಲೆ ) * ಪತಿ 
ತಹಶೀಲ್ದಾರ್‌ರವರು ನಕಾಶೆಗೆ ಸೇವಾ ಶುಲ್ಕ ರೂ. 100 
ಸಾಫ್ಟ್‌ ಕಾಪಿ : ರೂ.50 ಸಿ.ಡಿ.) 
2 ತಾಲ್ಲೂಕು/ಜಿಲ್ಲಾ/ರಾಜ್ಯ ಆಯುಕ್ತರು, ಬೆ೦ಗಳೂರು 2 ದಿನಗಳು ತಾ.ನ: ರೂ.25 ರಿಂದ ರೂ.50 
ನಕಾಶೆಗಳು ಜಿ.ನ: ರೂ.25 ರಿಂದ ರೂ.133 
ರಾ.ನ: ರೂ.105 
ಸಾಫ್ಟ್‌ ಕಾಪಿ : ರೂ.50 ಸಿ.ಡಿ.) 
3 (ಇನಾಂ ದಾಖಲೆಗಳು) ಆಯುಕ್ತರು, ಬೆ೦ಗಳೂರು 7 ದಿನಗಳು ರೂ.60 
ಕ್ವಿಟ್‌ರೆಂಟ್‌ ರಿಜಿಸ್ಟರ್‌, ಸರ್ವೀಸ್‌ ಪ್ರತಿ ಟೈಟಲ್‌ ಡೀಡ್‌ ಎಂಟಿಗೆ 
ರಿಜಿಸ್ಟರ್‌ ಶೀಟ್‌ 
4 ಕರ್ನಾಟಕ ಭೂಕಂದಾಯ ನಗರಮಾಪನ 6 ತಿಂಗಳು — 
ನಿಯಮ 83 ರ ಪ್ರಕಾರ ವಿಚಾರಣಾಧಿಕಾರಿಗಳು 
ವಿಚಾರಣೆ ಬೆಂಗಳೂರು 
5 ನಗರಮಾಪನ ನಗರಮಾಪನ 7 ದಿನಗಳು (1)ಪ್ರತಿ 100 ಪದಗಳಿಗೆ ಅಥವಾ 
ವಿಚಾರಣಾಧಿಕಾರಿಗಳ ಆದೇಶದ ವಿಚಾರಣಾಧಿಕಾರಿಗಳು 100ರ ಅಂಶಕೆ ರೂ. 6.25 
ಕೈ ರೂ. 6.25. 
ಜೌ ಆಜೂ (2)ನಂತರದ 100 ಅಥವಾ ಅದರ 
ಅಂಶಕ್ಕೆ : ರೂ. 6.25 
(3)ಆದೇಶಕ್ಕೆ ಅನ್ವಯಿಸುವ ನಕ್ಷೆ 
ಇದ್ದಲ್ಲಿ ಪ್ರತಿ ಸರ್ವೆ ನಂ. / ಹಿಸ್ಸಾ 
ನಂಬರಿಗೆ ಹೆಚ್ಚುವರಿ ಶುಲ್ಕ : ರೂ.6.00 
6 ಬೆಂಗಳೂರು ನಗರದ ಸ್ಥಳೀಯ ಸಂಬಂಧಪಟ್ಟ ನಗರಮಾಪನ 7 ದಿನಗಳು ರೂ 28 ರಿಂದ ರೂ. 226 
ಕ್ಷೇತ್ರದ ನಕಾಶೆ ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು 
7 ನಗರಮಾಪನಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ನಗರಮಾಪನ 7 ದಿನಗಳು ಪ್ರತಿಯೊಂದು ನಗರ ಮಾಪನ ಸರ್ವೆ 
ಕ್ಷೇತ್ರ ಅಳತೆ ಪುಸ್ತಕದ ಪ್ರತಿ ಭೂದಾಖಲೆಗಳ ಸಹಾಯಕ ನಂಬರಿನ ಫೀಲ್ಡ್‌ ಬುಕ್‌ ನಕಲು : ರೂ.6.00 
ನಿರ್ದೇಶಕರು / ತಹಶೀಲ್ದಾರರು 
8 ನಗರ ಮಾಪನಕ್ಕೆ ಸಂಬಂಧಿಸಿದಂತೆ | ಸಂಬಂಧಪಟ್ಟ ನಗರ ಮಾಪನ 7 ದಿನಗಳು ಪ್ರತಿ ಪುಟಕ್ಕೆ ರೂ.6.25 
ಅಳತೆ ಸಮಯದಲ್ಲಿ ಪಡೆದ ಎಲ್ಲಾ ಭೂದಾಖಲೆಗಳ ಸಹಾಯಕ 
ಹೇಳಿಕೆ ನಿರ್ದೇಶಕರು / ತಹಶೀಲ್ದಾರರು 
9 ವಿಚಾರಣೆ ವಹಿಯ ಪ್ರತಿ ಎಂಟ್ರಿಗೆ | ಸಂಬಂಧಪಟ್ಟ ನಗರ ಮಾಪನ 7 ದಿನಗಳು ರೂ.15.00 

























































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೮೧ 
ಸೇವೆ ಸಲ್ಲಿಸಲು ಕಾರ್ಯಗತ 
ಅಧಿಕಾರಿ ಸ್ವಾಭಾವಿಕ ಸಮಯ 
10 ನಗರಮಾಪನದ ಪೂರ್ಣ ಪಿ.ಟಿ. ಸಂಬಂಧಪಟ್ಟ ನಗರ ಮಾಪನ 7 ದಿನಗಳು ರೂ.45.00 ರಿಂದ ರೂ.83.00 
ಶೀಟಿನ ನಕಲು ಭೂದಾಖಲೆಗಳ ಸಹಾಯಕ (ನಗರ ಮಾಪನ ಸಂಖ್ಯೆಗಳು ಮತ್ತು 
ನಿರ್ದೇಶಕರು / ತಹಶೀಲ್ದಾರರು ನಕಾಶೆಯ ಉದ್ದಳತೆಯ ಆಧಾರದ ಮೇಲೆ) 
1 ಪ್ರತಿ ನಗರ ಮಾಪನ ಸ.ನಂಬರಿನ | ಸಂಬಂಧಪಟ್ಟ ನಗರ ಮಾಪನ 7 ದಿನಗಳು ರೂ. 6.00 
ಮೂಲ ಪಿ.ಟಿ. ಶೀಟಿನ ನಕಲು ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು / ತಹಶೀಲ್ದಾರರು 
12 ಪಿ.ಆರ್‌.ಕಾರ್ಡ್‌ ನಕಲು ಸಂಬಂಧಪಟ್ಟ ನಗರ ಮಾಪನ 7 ದಿನಗಳು (1) ಪ್ರತಿ 100 ಪದಗಳಿಗೆ: ರೂ. 12.50 
ಭೂದಾಖಲೆಗಳ ಸಹಾಯಕ (2) ನಂತರದ ಪ್ರತಿ 100 
ನಿರ್ದೇಶಕರು / ತಹಶೀಲ್ದಾರರು ಇಷ್ಟರ INE 
(3) ಪ್ರತಿ ಕಾರ್ಡ್‌/ಫಾರಂಗೆ : ರೂ.2.00 
13 ಹದ್ದುಬಸ್ತು ನಕಲು / ಸಂಬಂದಪಟ್ಟ ತಾಲ್ಲೂಕು 7 ದಿನಗಳು ರೂ.15.00 
ಪಿ.ಟಿ.ಶೀಟಿನ ಉತಾರ ತಹಶೀಲ್ದಾರ್‌ / ನಗರ 
ಮಾಪನ ಭೂದಾಖಲೆಗಳ 
ಸಹಾಯಕ ನಿರ್ದೇಶಕರು 
14 ಮೂಲ ಟಿಪಣಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.00 
15 ಮೂಲ ಪಕ್ಕಾ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
16 ಮೂಲ ಪತಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
17 ರೀಸರ್ವೆ ಟಿಪಣಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
18 ರೀಸರ್ವೆ ಪ್ರತಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
19 ರೀಸರ್ವೆ ಪಕ್ಕಾ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
20 ಹಿಸ್ಸಾ ಸರ್ವೆ ಟಿಪ್ಪಣಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.00 
(ಪ್ರತಿ ಟಿಪ್ಪಣಿ) 
21 ಹಿಸ್ಸಾ ಸರ್ವೆ ಪಕ್ಕಾ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
(ಪ್ರತಿ ಹಸೆಗೆ 
22 ಹಿಸ್ಸಾ ಸರ್ವೆ ಅಟ್ಲಾಸ್‌ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.00 
(ಪ್ರತಿ / ಹಿಸ್ಸಾ ಸ.ನಂಬರಿಗೆ) 
23 ಆಕಾರ್‌ಬಂದ್‌ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
24 ಖಾಯಂ ದರ ತಃಖೆ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
(ಪ್ರತಿ ಸ.ನಂ / ಹಿಸ್ಸಾ) 
25 | ಎರಡನೇ ರೀಕ್ಷಾಸ್‌ ಟಿಪ್ಪಣಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.00 
26 | ಎರಡನೇ ರೀಕ್ಷಾಸ್‌ ಪ್ರತಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
27 ಎರಡನೇ ರೀಕ್ಷಾಸ್‌ ಪಕ್ಕಾ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
28 | ನೀರಿನ ಆಶ್ರಯ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
29 ಕೆರೆ ಮಜಕೂರು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
30 ಬಾಗಾಯ್ತು ಮಜಕೂರು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
3] ಬಾಬುವಾರು ಮಜಕೂರು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
32 ನೀರಿನ ಮಜಕೂರು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
33 ಬಾಬುವಾರು / ಟಿಪ್ಪಣಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
34 ಖರಾಬು ವಿವರ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 



















































































೩೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಸೇವೆ ಸಲ್ಲಿಸಲು ಕಾರ್ಯಗತ 
ನಿರ್ವಹಿಸಲಾಗುವ ಸೇವೆಗಳು ಜವಾಬ್ದಾರಿಯುಳ್ಳ ಪ್ರಾಧಿಕಾರ ಸ 
ಕಸಲ ೪ ಮೊತು ದಾನ ಹಾಗೂ ed WE ರು ಹು 
ಅಧಿಕಾರಿ ಸ್ವಾಭಾವಿಕ ಸಮಯ 
35 ಆರ್‌ಆರ್‌ ಪಕ್ಕಾ ಎಡಬಲ ನಕಲು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
(ಪತಿ ಹಸೆಗೆ) 
36 | ನಕ್ಷೆ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.25.00 
37 | ತಕರಾರು ಪ್ರಕರಣದ ಆದೇಶದ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.12.50 
ಪ್ರತಿಗಳು (100 ಪದಗಳಿಗೆ) 
38 ಸಾರ್ವಜನಿಕರು ನೀಡುವ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.12.50 
ಅರ್ಜಿಗಳು / ಅಳತೆಗೆ 
ಸಂಬಂಧಿಸಿದಂತೆ (100 ಪದಗಳಿಗೆ) 
39 ಸಾರ್ವಜನಿಕರು ನೀಡುವ ದೂರು ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.12.50 
ಅರ್ಜಿಗಳು 100 ಪದಗಳಿಗೆ) 
40 | ಗ್ರಾಮ ನಕಾಶೆಗಳು ತಹಸೀಲ್ದಾರ್‌ ಕಛೇರಿ 07 ದಿನಗಳು ನಿಗದಿತ ದರ 
41 ಮಹಜರ್‌ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
42 ನೋಟೀಸ್‌ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
43 ಹದ್ದುಬಸ್ತು ಸೈಜ್‌ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.15.00 
44 ಕರ್ದಾ ಕಾಪಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.25 
45 | ನಕಾಶೆಯಲ್ಲಿ ಹೊರಡಿಸಲಾದ ಪ್ರತಿ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.6.00 
ಸರ್ವೆ ನಂಬರ್‌ ನಕಲು 
46 ಹಿಸ್ಸಾ ಸರ್ವೆ ಪಕ್ಕಾ ಬುಕ್ಕಿನ ತಹಸೀಲ್ದಾರ್‌ ಕಛೇರಿ 07 ದಿನಗಳು ರೂ.12.25 
ಎಡಬಲ ನಕಲು 
47 § ತತ್ಕಾಲ್‌ ಪೋಡಿ " ಸಂಬಂಧಪಟ್ಟ ತಾಲ್ಲೂಕು ಒಂದು ತಿಂಗಳು ರೂ.500.00 
ಯೋಜನೆಯಲ್ಲಿ ಒಂದು ತಹಶೀಲ್ದಾರ್‌ ಕಛೇರಿ. ವ್ಯಾಜ್ಯ ರಹಿತ 
ಪ್ರಕರಣಕ್ಕೆ ಪಕರಣಗಳಿಗೆ 
48 (ನೋಂದಣಿ ಪೂರ್ವದಲ್ಲಿ) ಸಂಬಂಧಪಟ್ಟ ತಾಲ್ಲೂಕು ಒಂದು ತಿಂಗಳು ರೂ.600.00 
ಸರ್ವೆ ನಂಬರ್‌ ಅಥವಾ ಹಿಸ್ಸಾ ತಹಶೀಲ್ದಾರ್‌ ಕಛೇರಿ. (ವ್ಯಾಜ್ಯ ರಹಿತ 
ನಂಬರ್‌ಗಳ ಭಾಗಶ: ಜಮೀನು ಪ್ರಕರಣಗಳಿಗೆ) 
ಮಾರಾಟ ಮಾಡಬೇಕಾದಲ್ಲಿ ಪ್ರತಿ 
ಒಂದು ಪ್ರಕರಣಕ್ಕೆ 11ಇ ಸೈಜ್‌ 
ತಯಾರಿಸಲು 
49 ಪ್ರತಿ ಸರ್ವೆ ಅಥವಾ ಹಿಸ್ಸಾ ಸರ್ವೆ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.00 
ನಂಬರಿನ ಟಿಪ್ಪಣಿ ಅಥವಾ ತಹಶೀಲ್ದಾರ್‌ ಕಛೇರಿ. 
ಅಟ್ಲಾಸ್‌ಗಳು 
50 | ಪ್ರತಿ ಸರ್ವೆ ಅಥವಾ ಹಿಸ್ಸಾ ಸರ್ವೆ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.25 
ನಂಬರಿನ ಕರ್ದಾ ಉತಾರು ತಹಶೀಲ್ದಾರ್‌ ಕಛೇರಿ. 
ಅಥವಾ ಖರಾಬು ಉತಾರು 
ಅಥವಾ ನೀರಿನ ಆಶ್ರಯದ 
ವಿವರದ ನಕಲಿಗೆ 
51 |ನಕಾಶೆಗಳಲ್ಲಿ ಅಳವಡಿಸಲಾದ ಸರ್ವೆ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.00 
ನಂಬರುಗಳು ಪ್ರತಿ ಸರ್ವೆ ನಂಬರು ತಹಶೀಲ್ದಾರ್‌ ಕಛೇರಿ. 
ನಕಲಿಗೆ 
52 ಸರ್ವೆ, ಹಿಸ್ಸಾ ನಂಬರುಗಳು ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.25 
ಕೆರೆ ಮಜಕೂರು / ತೋಟದ ತಹಶೀಲ್ದಾರ್‌ ಕಛೇರಿ. 
ಮಜಕೂರು 


















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೮೩ 
ಸೇವೆ ಸಲ್ಲಿಸಲು ಕಾರ್ಯಗತ 
ನಿರ್ವಹಿಸಲಾಗುವ ಸೇವೆಗಳು ಜವಾಬ್ದಾರಿಯುಳ್ಳ ಪ್ರಾಧಿಕಾರ ಸ 
ಕ್ರಸಂ 4 pl ಿರಿಯುಳ್ಳ ಪ್ರಾಧಿ ಗಳಿಸಲು ವಿಧಿಸಲಾಗುವ ಶುಲ್ಕ 
ದೊರೆಯುವ ದಾಖಲೆಗಳು ಹಾಗೂ ದಾಖಲೆಗಳ ವಿತರಣೆ ಅವಶ್ಯವಿರುವ ks 
ಅಧಿಕಾರಿ ಸ್ವಾಭಾವಿಕ ಸಮಯ 
53 ಮಹಜರ್‌ಗಳು / ಅರ್ಜಿಗಳು / ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.25 
ತೆಗೆದು ಕೊಳ್ಳಲಾದ ಹೇಳಿಕೆಗಳು/ ತಹಶೀಲ್ದಾರ್‌ ಕಛೇರಿ. 
ತಿಳುವಳಿಕೆ ಪತ್ರ 
ಮುಂತಾದವುಗಳು ದೃಢೀಕೃತ 
ನಕಲುಗಳು 
54 | ಪ್ರತಿ ಸರ್ವೆ/ಹಿಸ್ಸಾ ಸರ್ವೆ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.15.00 
ನಂಬರಿನ ಆಕಾರಬಂದಿನ ತಹಶೀಲ್ದಾರ್‌ ಕಛೇರಿ. 
ಉದ್ಯತಭಾಗ 
55 ಆರ್‌.ಆರ್‌ ಪುಸ್ತಕದ ಬಲಬದಿಯ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.15.00 
ಭಾಗದ ನಕಲು ತಹಶೀಲ್ದಾರ್‌ ಕಛೇರಿ. 
56 | ಪ್ರತಿಯೊಂದು ಸರ್ವೆ ನಂಬರು / ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.12.25 
ಹಿಸ್ಸಾ ನಂಬರಿನ ಬಾಬ್ತು ತಹಶೀಲ್ದಾರ್‌ ಕಛೇರಿ. 
ತಯಾರಿಸಿದ ಆರ್‌.ಆರ್‌.ಪಕ್ಕಾ 
ಬುಕ್ಕಿನ ಎಡ ಭಾಗದ ನಕಲಿಗೆ 
57 1 ಮತ್ತು 2ನೇ ರೀಕ್ಷಾಸ್‌ ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು 
ಪ್ರತಿಬುಕ್ಕಿನ ನಕಲು ತಹಶೀಲ್ದಾರ್‌ ಕಛೇರಿ. 
(1) ಕರ್ದಾ ಮತ್ತು 
ಎದ ವವರ (1) ರೂ. 6.25 
(2) ಖರಾಬು ವಿವರ (2) ರೂ, 6.25 
(3) ಬಾಬುವಾರು 
ಯಹ (3) ರೂ. 6.25 
(4) ನೀರಿನ ಆಶ್ರಯ / 
ನೀರಿನ ಮಜಕೂರು 
(4) ರೂ. 6.25 
(5) ಬಾಬುವಾರು ವಿವರದ 
ಟಿಪ್ಪಣಿ ಇದ್ದಲ್ಲಿ 
ಸೂಚನೆ: (2). (3). (4) ರಲ್ಲಿ 
ನಕಲು 100 ಪದಗಳಿಗೆ (೨) ಶಾ 6,00 
ಮೀರಿದ್ದಲ್ಲಿ ನಂತರದ ಪ್ರತಿ 100 
ಪದಗಳಿಗೆ ರೂ.6.25ರಂತೆ 
ವಸೂಲಿ ಮಾಡತಕ್ಕದ್ದು. 
58 |1 ಪ್ರತಿ ಒಂದು ಸರ್ವೆ ನಂ. / ಸಂಬಂಧಪಟ್ಟ ತಾಲ್ಲೂಕು 7 ದಿನಗಳು ರೂ.6.25 
ಹಿಸ್ಸಾ ನಂಬರಿನ ಆರ್‌.ಆರ್‌. ತಹಶೀಲ್ದಾರ್‌ ಕಛೇರಿ. 
ಟಿಪ್ಪಣಿ ಬುಕ್ಕಿನ ನಕಲು ಕರ್ದಾ 
ಮತ್ತು ವಿಸ್ತೀರ್ಣದ ವಿವರ EE 
ದ್‌್‌ 
1 ರೂ. 6.25 
2. ಖರಾಬು ವಿವರ 
59 | ಮೇಲ್ಮನವಿ ಪ್ರಾಧಿಕಾರದ ಸಂಬಂಧಪಟ್ಟ ಪ್ರಾಧಿಕಾರಿ 7 ದಿನಗಳು (1) ಪ್ರತಿ 100 ಪದಗಳಿಗೆ 
ಆದೇಶಗಳ ನಕಲುಗಳು ಅಥವಾ 100ರ ಅಂಶಕ್ಕೆ : ರೂ. 6.25 
(2) ನಂತರದ 100 ಅಥವಾ 
ಅದರ ಅಂಶಕ್ಕೆ : ರೂ. 6.25 
(3) ಆದೇಶಕ್ಕೆ ಅನ್ವಯಿಸುವ ನಕ್ಷೆ 
ಇದ್ದಲ್ಲಿ ಪ್ರತಿ ಸರ್ವೆ ನಂ./ 
ಹಿಸ್ಸಾ ನಂಬರಿಗೆ ಹೆಚ್ಚುವರಿ 
ಶುಲ್ಕ : ರೂ. 6.00 























೩೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 





ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (b) (vii) 
ಸಾರ್ವಜನಿಕ ಪ್ರಾಧಿಕಾರದ ಕಾರ್ಯ ನೀತಿಯ ರಚನೆ ಅಥವಾ ಅದರ ಅನುಷ್ಟಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು 
ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ ಮಾಡಲು ಇರುವಂಥ ಯಾವುದೇ ವ್ಯವಸ್ಥೆಯ ವಿವರಗಳು 
- ಈ ರೀತಿಯಾದ ಯಾವುದೇ ವ್ಯವಸ್ಥೆಗಳು ಇರುವುದಿಲ್ಲ - 
ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಟನ್‌ 4 (1) (0) (viii) 


ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಇತರ ನಿಕಾಯಗಳು ಮತ್ತು ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ 
ರಚಿತವಾದ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳನ್ನು ಒಳಗೊಂಡ ಮಂಡಳಿಗಳ, ಪರಿಷತ್ತುಗಳ, ಸಮಿತಿಗಳ ಅಥವಾ ಇತರ ನಿಕಾಯಗಳ ಸಭೆಗಳು 
ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೇ ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರೆಯುತ್ತವೆಯೇ ಎಂಬ ವಿವರ 


— ಅನ್ವಯಿಸುವುದಿಲ್ಲ- 
ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 (ಸೆಕ್ಷನ್‌ 4 (1) (b) (ix)) 
ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಅಧಿಕಾರಿಗಳ ಹೆಸರು ಮತ್ತು ದೂರವಾಣಿ ವಿವರ 
ದಿನಾಂಕ: 17-9-2012 ರಂತೆ 

































































ತ್ರ ದೂರವಾಣಿ ಸಂಖ್ಯೆ 
ಹುದ್ದೆಯ ವಿವರ ಕೆಲಸ ನಿರ್ವಹಿಸುತ್ತಿರುವ 

ಸಂ ಕಛೇರಿ ನಿವಾಸ 

1 2 3 4ಎ 4ಬಿ 

1 ಆಯುಕ್ತರು ಏ. ಪೊನ್ನುರಾಜ್‌, ಭಾ.ಆ.ಸೇ 080-22212408 080-23549377 

ಫಾಕ್ಸ್‌-080-22271528 

2 ಭೂದಾಖಲೆಗಳ ಜಂಟಿ ನಿರ್ದೇಶಕರು ಪಿ. ಬಸವರಾಜು (ಪ್ರಭಾರ) 080-22212509 080-23664845 
(ತಾಂತ್ರಿಕ) ಆಯುಕ್ತರ ಕಛೇರಿ 

3 ಭೂದಾಖಲೆಗಳ ಜಂಟಿ ನಿರ್ದೇಶಕರು, ಕೃಷ್ಣಮೂರ್ತಿ ಗೋಪಾಲ್‌ 080-22214715 080-28565647 
(ವಿಚಾರಣೆ ಮತ್ತು ತನಿಖೆ) 
ಆಯುಕ್ತರ ಕಛೇರಿ 

ಯೋಜನಾ ಉಸ್ತುವಾರಿ ಘಟಕ 

4 ಭೂದಾಖಲೆಗಳ ಉಪ ನಿರ್ದೇಶಕರು ಶ್ರೀಧರ್‌ ಸಿ.ಎನ್‌ 080-22221037 080-23496046 
(ಪಿ.ಎಂ.ಯು) ಆಯುಕ್ತರ ಕಛೇರಿ 

5 ಉಪ ನಿರ್ದೇಶಕರು(ಆಡಳಿತ) ಟಿ. ರವೀಂದಪ್ಪ 080-22212383 080-23241440 
ಆಯುಕ್ತರ ಕಛೇರಿ 

6 ಲೆಕ್ಕಾಧಿಕಾರಿಗಳು, ಆಯುಕ್ತರ ಕಛೇರಿ ಎಂ.ಜಿ. ಭಟ್‌ 080-22214554 —— 

7 ಸಹಾಯಕ ನಿರ್ದೇಶಕರು(ಆಡಳಿತ) ಜಿ.ವಿ. ವಸಂತಕುಮಾರ್‌ 080-22212507 —— 
ಆಯುಕ್ತರ ಕಛೇರಿ, ಸಿಬ್ಬಂದಿ ಶಾಖೆ 

8 ಭೂದಾಖಲೆಗಳ ಸಹಾಯಕ - ಖಾಲಿ - —— ವಾಡ 
ನಿರ್ದೇಶಕರು(ತಾಂತ್ರಿಕ) 
ಆಯುಕ್ತರ ಕಛೇರಿ 

9 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು - ಖಾಲಿ - —— ವಾಡ 
(ತಾಂತ್ರಿಕ) ಆಯುಕ್ತರ ಕಛೇರಿ 

10 ಸಹಾಯಕ ನಿರ್ದೇಶಕರು (ಆಡಳಿತ) - ಖಾಲಿ - —— ದಡ 
ಆಯುಕ್ತರ ಕಛೇರಿ, ಲೆಕ್ಕಪತ್ರ ಶಾಖೆ 

1] ಸಹಾಯಕ ನಿರ್ದೇಶಕರು (ಆಡಳಿತ) ಎಂ.ಆರ್‌. ನಳಿನಿ —— —— 
ಆಯುಕ್ತರ ಕಛೇರಿ, ಉಗ್ರಾಣ ಶಾಖೆ 







































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೮೫ 
ತ್ರ ದೂರವಾಣಿ ಸಂಖ್ಯೆ 
ಹುದ್ದೆಯ ವಿವರ ಕೆಲಸ ನಿರ್ವಹಿಸುತ್ತಿರುವ 
ಸಂ ಕಛೇರಿ ನಿವಾ 
ಆಯುಕ್ತರ ಅಧೀನದ ಕಛೇರಿಗಳ ಮುಖ್ಯಸ್ಥರ ಹೆಸರು ಮತ್ತು ದೂರವಾಣಿ ವಿವರ 

12 ಪ್ರಾಂಶುಪಾಲರು, ಸರ್ವೆ ಎ೦. ಶಿವಮಾದಯ್ಯ 0821-2903161 0821-2479904 
ತರಬೇತಿ ಸಂಸ್ಥೆ, ಮೈಸೂರು ಫ್ಯಾಕ್ಟ್‌-0821-2489675 

13 ಉಪ ಪ್ರಾಚಾರ್ಯರು, - ಖಾಲಿ - —— ದದ 
ಪ್ರಾಚಾರ್ಯರ ಕಛೇರಿ, ಭೂಮಾಪನ 
ತರಬೇತಿ ಸಂಸ್ಥೆ, ಹಡಜನ, ಮೈಸೂರು 

14 ಸೀನಿಯರ್‌ ಫ್ಯಾಕಲ್ಟಿ - ಖಾಲಿ - 0821-2489675 ದರ 
ಪ್ರಾಚಾರ್ಯರ ಕಛೇರಿ, ಭೂಮಾಪನ 
ತರಬೇತಿ ಸಂಸ್ಥೆ. ಹಡಜನ, ಮೈಸೂರು 

15 ಪ್ರಾಚಾರ್ಯರು, ಸೈಯದ್‌ ಇಲಿಯಾಸ್‌ ಅಹಮದ್‌ 08472-287301 —— 
ಪ್ರಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆ, (ಪ್ರಭಾರ) 
ಶರಣಸಿರಸಗಿ, ಗುಲ್ಬರ್ಗಾ 

16 ಸೀನಿಯರ್‌ ಫ್ಯಾಕಲ್ಟಿ - ಖಾಲಿ - —— —— 
ಪ್ರಾಚಾರ್ಯರ ಕಛೇರಿ, ಪ್ರಾದೇಶಿಕ 
ಭೂಮಾಪನ ತರಬೇತಿ ಸಂಸ್ಥೆ, 
ಶರಣಸಿರಸಗಿ, ಗುಲ್ಬರ್ಗಾ 

17 ಭೂದಾಖಲೆಗಳ ಜಂಟಿ ನಿರ್ದೇಶಕರು, ಪಿ. ಬಸವರಾಜು 080-22133385 ವಾಡ 
ನಗರ ಮಾಪನ ದಕ್ಷಿಣ ವಲಯ, 
ಬೆಂಗಳೂರು 

18 ಸಹಾಯಕ ನಿರ್ದೇಶಕರು(ಆಡಳಿತ) ವಿ. ನಾಗರಾಜಮೂರ್ತಿ ದಡ —— 
ಭೂ.ಜಂ.ನಿ. ಕಛೇರಿ ನಗರ ಮಾಪನ 
ಬೆಂಗಳೂರು 

19 ಭೂದಾಖಲೆಗಳ ಜಂಟಿ ನಿರ್ದೇಶಕರು, ಸೈಯದ್‌ ಇಲಿಯಾಸ್‌ ಅಹ್ಮದ್‌ 0831-2422501 ವಾಡ 
ನಗರ ಮಾಪನ ಉತ್ತರ ವಲಯ ಬೆಳಗಾಂ 
ಮತ್ತು ಮರು ಭೂಮಾಪನ ಬೆಳಗಾಂ 

20 ಸಹಾಯಕ ನಿರ್ದೇಶಕರು (ಆಡಳಿತ) - ಖಾಲಿ - —— ದಡ 
ಭೂ.ಜಂ.ನಿ. ಕಛೇರಿ ನಗರಮಾಪನ, 
ಬೆಳಗಾಂ ಮತ್ತು ಮರು ಭೂಮಾಪನ 
ಬೆಳಗಾಂ 

21 ಭೂದಾಖಲೆಗಳ ಉಪ ನಿರ್ದೇಶಕರು ಕೆ.ಎ. ರುದ್ರೇಶ್‌ 080-22272700 —— 
ನಗರ ಮಾಪನ, ಬೆಂಗಳೂರು 

22 ವಿಚಾರಣಾಧಿಕಾರಿಗಳು, ಜೆ. ವಿಜಯಭವಾನಿ 080-22275035 ದರ 
ನಗರ ಮಾಪನ ತಂಡ-1, ಬೆಂಗಳೂರು 

23 ವಿಚಾರಣಾಧಿಕಾರಿಗಳು, ಟಿ. ಸರಸ್ಪತಿ ಹುದಾರ್‌ 080-22246664 —— 
ನಗರ ಮಾಪನ ತಂಡ-2, ಬೆಂಗಳೂರು 

24 | ವಿಚಾರಣಾಧಿಕಾರಿಗಳು, ಎಂ.ಎಸ್‌. ಕೃಷ್ಣಪ್ರಸಾದ್‌ —— ದರ 
ನಗರ ಮಾಪನ ತಂಡ-3, ಬೆಂಗಳೂರು (ಹಾಲಿ ನಿಯೋಜನೆ ಮೇರೆಗೆ 

ಯುಪಿಓಆರ್‌, ಮೈಸೂರು) 
ಟಿ. ಸರಸ್ವತಿ ಹುದಾರ್‌ 
(ಪ್ರಭಾರ) 



















































































೩೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ತ್ರ ದೂರವಾಣಿ ಸಂಖ್ಯೆ 
ಹುದ್ದೆಯ ವಿವರ ಕೆಲಸ ನಿರ್ವಹಿಸುತ್ತಿರುವ 

ಸಂ ಕಛೇರಿ ನಿವಾ 

25 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಹೆಚ್‌.ಕೆ. ನಟರಾಜ್‌ 080-22292002 —— 
ನಗರ ಮಾಪನ ತಂಡ-1, ಬೆಂಗಳೂರು (ಪಭಾರ) 

26 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಜಯರಾಮ್‌ 080-22291871 —— 
ನಗರ ಮಾಪನ ತಂಡ-2, ಬೆಂಗಳೂರು (ಪಭಾರ) 

27 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಜಯರಾಮ್‌ 080-22292001 —— 
ನಗರ ಮಾಪನ ತಂಡ-3, ಬೆಂಗಳೂರು (ಪಭಾರ) 

28 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಶಂಕರಪ್ಪ —— —— 
ನಗರ ಮಾಪನ ದಾವಣಗೆರೆ (ಕೆ.ಸಿ.ಎಸ್‌.ಆರ್‌. ನಿಯಮ 32 ರಂತೆ) 

29 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಸಿ.ಎಸ್‌. ಹಿರೇಮಠ್‌ —— —— 
ನಗರ ಮಾಪನ ಬೆಳಗಾಂ (ಕೆ.ಸಿ.ಎಸ್‌.ಆರ್‌. ನಿಯಮ 32 ರಂತೆ) 

30 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಎಸ್‌.ಕೆ. ನಿಂಬರಗಿ ವಾಡ —— 
ನಗರ ಮಾಪನ ಬಿಜಾಪುರ (ಪಭಾರ) 

31 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಬಿ.ಜಿ. ಉಮದಿ 08472-231798 ದರ 
ನಗರ ಮಾಪನ ಗುಲ್ಬರ್ಗಾ (ಪ್ರಭಾರ) 

32 | ನಗರ ಮಾಪನ ಯೋಜನಾಧಿಕಾರಿಗಳ ಪ್ರಸಾದ್‌ ವಿ. ಕುಲಕರ್ಣಿ —— ದರ 
ಕಛೇರಿ, ಮೈಸೂರು 

33 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, - ಖಾಲಿ - —— —— 
ನಗರ ಮಾಪನ ಯೋಜನಾಧಿಕಾರಿಗಳ 
ಕಛೇರಿ, ಮೈಸೂರು 

34 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, - ಖಾಲಿ - —— ವಾಡ 
ನಗರ ಮಾಪನ ಯೋಜನಾಧಿಕಾರಿಗಳ ಕೆ. ರಮ್ಮ (ಪಭಾರ) 

ಸ ್ಯ (ಪ್ರಭ 

ಕಛೇರಿ, ಮೈಸೂರು 

35 ನಗರ ಮಾಪನ ಯೋಜನಾಧಿಕಾರಿಗಳ ಎಲ್‌. ನಾರಾಯಣಸ್ವಾಮಿ —— —— 
ಕಛೇರಿ, ಬಳ್ಳಾರಿ 

36 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಕೆ. ಪಂಪಾಪತಿ ವಾಡ —— 
ನಗರ ಮಾಪನ ಯೋಜನಾಧಿಕಾರಿಗಳ (ಪ್ರಭಾರ) 
ಕಛೇರಿ, ಬಳ್ಳಾರಿ 

37 ನಗರ ಮಾಪನ ಯೋಜನಾಧಿಕಾರಿಗಳ ಎಸ್‌. ನಿಸಾರ್‌ ಅಹಮದ್‌ 0836-2748244 —— 
ಕಛೇರಿ, ಹುಬ್ಬಳ್ಳಿ-ಧಾರವಾಡ 

38 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಡಾ: ಬಿ. ರಾಜಣ್ಣ —— —— 
ನಗರ ಮಾಪನ ಯೋಜನಾಧಿಕಾರಿಗಳ (ಪಭಾರ) 
ಕಛೇರಿ, ಹುಬ್ಬಳ್ಳಿ-ಧಾರವಾಡ 

39 ನಗರ ಮಾಪನ ಯೋಜನಾಧಿಕಾರಿಗಳ ಬಿ.ಕೆ. ಕುಸುಮಾಧರ —— —— 
ಕಛೇರಿ, ಮಂಗಳೂರು 

40 ನಗರ ಮಾಪನ ಯೋಜನಾಧಿಕಾರಿಗಳ ಜಿ.ಎಸ್‌. ಗಡದವರ್‌ ವಾಡ —— 
ಕಛೇರಿ, ಶಿವಮೊಗ್ಗ 

41 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, - ಖಾಲಿ - ಎಡ ಎಡ 








ನಗರ ಮಾಪನ ಯೋಜನಾಧಿಕಾರಿಗಳ 
ಕಛೇರಿ, ಶಿವಮೊಗ್ಗ 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೮೭ 























ತ್ರ ದೂರವಾಣಿ ಸಂಖ್ಯೆ 
ಹುದ್ದೆಯ ವಿವರ ಕೆಲಸ ನಿರ್ವಹಿಸುತ್ತಿರುವ 

ಸಂ ಕಛೇರಿ ನಿವಾಸ 

42 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಪಿ. ಸಿದ್ದರಾಮಯ್ಯ ವಾಡ —— 
ಮರು ಭೂಮಾಪನ, ಬೆಳಗಾಂ (ಪಭಾರ) 

43 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಪಿ. ಸಿದ್ದರಾಮಯ್ಯ ವಾಡ —— 
ಮರು ಭೂಮಾಪನ, ಹುಕ್ಕೇರಿ (ಪ್ರಭಾರ) 

44 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ಎಂ.ಬಿ.ರಜಪೂತ್‌ —— —— 
ಮರು ಭೂಮಾಪನ, ಖಾನಾಪುರ (ಪಭಾರ) 




















ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು. ಇವರ ಅಧಿಕೃತ ಜ್ಞಾಪನ ಸಂ: ಸಿಬ್ಬಂದಿ(ಜಿ) 
ನೇ.11/2005-06 ದಿನಾಂಕ: 04.06.2012 ರಲ್ಲಿ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾ.ನಿ) ವೃಂದದ 49 ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು 
ನೀಡಲಾಗಿದೆ. ಈ 49 ಅಭ್ಯರ್ಥಿಗಳ ಪೈಕಿ 45 ಅಭ್ಯರ್ಥಿಗಳು ದಿನಾಂಕ: 18.06.2012 ರಂದು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. ಸದರಿ ಅಧಿಕಾರಿಗಳು 
ಖಾಯಂ ಪೂರ್ವಾವಧಿಯಲ್ಲಿರುವುದರಿಂದ ವಿವಿಧ ತರಬೇತಿಗಾಗಿ ನಿಯೋಜಿಸಲಾಗಿದೆ. ಈ ಪ್ರೊಬೇಷನರಿ ಅಧಿಕಾರಿಗಳ ಹೆಸರು ಕೆಳಗಿನಂತಿದೆ. 










































































ಕ್ರ ಸಂ. ಅಧಿಕಾರಿಯ ಹೆಸರು / ಶ್ರೀಯುತ ಕ್ರ ಸಂ. ಅಧಿಕಾರಿಯ ಹೆಸರು / ಶ್ರೀಯುತ 
1 ನಯನ ಎ.ಎಸ್‌. 24 ಬಿ ಭಾಗ್ಯಮ್ಮ 
2 ಮಹಾಂತೇಶ್‌ ಎನ್‌.ಮುಳಗುಂದ 25 ಎನ್‌.ಎಸ್‌. ಮೊನಿಶಾ 
3 ಎಂ.ಡಿ.ಹೇಮಲತ 26 ಟಿ.ಕೆ. ಲೋಹಿತ್‌ 
4 ಸಂಕೀರ್ತನ ಕೆ. 27 ಸಿ. ವಿರೂಪಾಕ್ಷ 
5 ವಸಂತ ಕುಮಾರ್‌ 28 ಮಂಜುನಾಥ ಕಟ್ಟೀಮನಿ 
6 ಎಂ.ಬಿ. ವಿದ್ಯಾಯಿನಿ 29 ಎಂ. ಸಂತೊಷ್‌ 
7 ಕೆ. ಆದರ್ಶ 30 ರೂಪ್‌ ಕುಮಾರ್‌ 
8 ರೇಖ ಚಿಕ್ಕಮಠ 31 ಸಂದೀಪ್‌ ಉಪ್ಪಾರ್‌ 
9 ಮೋಹನ ಶಿವಣ್ಣನವರ್‌ 32 ರೇವತಿ ಕಂಪ್ಲಿ 
10 ಎಂ. ಎನ್‌. ನಿರಂಜನ್‌ 33 ಪುಷ್ಪರಾಜ್‌ ಪೂಜಾರಿ 
1] ಸೀಮಂತಿನಿ ಜಿ. 34 ಸಂತೋಷ್‌ ಎನ್‌. 
12 | ಪ್ರಮೋದ್‌ ಜೆ. 35 ಮೊಹಮ್ಮದ್‌ ಹುಸೇನ್‌ 
13 ಹನುಮಂತು 36 ಸುಮ ನಾಯಕ್‌ 
14 ಅರ್ಚನ ಕೆ. 37 ಯಾಸ್ಮೀನ್‌ ಬಾನು ಆರ್‌. 
15 ಶಂಕರ್‌ 38 ಷಂಷುದ್ದೀನ್‌ ಕೆ.ಪಿ. 
16 ರವೀಂದ್ರ 39 ಆಶಾಕುಮಾರಿ ಎನ್‌. 
17 ಹನುಮೇಗೌಡ ಬಿ.ಆರ್‌. 40 ಎ.ಎಸ್‌. ಮಂಜುನಾಥ್‌ 
18 ಭಾವನ ಬಸವರಾಜ್‌ 41 ಹೆಚ್‌.ಸಿ. ಲಲ್ಲುಪ್ರಸಾದ್‌ 
19 ಹೆಚ್‌.ಎಸ್‌. ಸುಜಯ್‌ಕುಮಾರ್‌ 42 ನಿರುಷಾ 
20 ಕೆ. ಪ್ರಸಾದಿನಿ 43 ಕೆ.ಪಿ. ಮೇಘ 
21 ಎ.ಪಿ. ವಿಜಯ ಕುಮಾರ್‌ 44 ಎನ್‌.ಆನಂದಕುಮಾರ್‌ 
22 ಬಿ.ಕೆ. ಸಂಜಯ್‌ 45 ಸಿ. ಮೋಹನ್‌ಕುಮಾರ್‌ 
23 ಆರ್‌. ರವಿಕುಮಾರ್‌ 



























































೩೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ನಮೂನೆ -2 
ಕ್ರಸಂ ಅಧಿಕಾರಿ / ನೌಕರರ 
೯ ಗಕಾರ ಹುದ್ದೆ ನಿರ್ವಹಿಸುತ್ತಿರುವ ಸಂಕಲನದ ವಿವರ 
ಹೆಸರು ಈ ಣೆ 
1 ವಿ.ಪೊನ್ನುರಾಜ್‌, ಆಯುಕ್ತರು 
ಭಾ.ಆ.ಸೇ. 
2 ಕೃಷ್ಣಮೂರ್ತಿ ಭೂ.ಜಂ.ನಿ. (ವಿ ಮತ್ತು ತ) ದೂರು ಅರ್ಜಿ ಮತ್ತು ಇಲಾಖಾ ಶಿಸ್ತು ಪ್ರಕರಣಗಳಿಗೆ ಸಂಬಂಧಿಸಿದಂತೆ 
ಗೋಪಾಲ್‌ ವಿಚಾರಣೆ ಹಾಗೂ ಅಧೀನ ಕಛೇರಿಗಳ ತಪಾಸಣೆ, ಪರವಾನಗಿ ಭೂಮಾಪಕರ 

ಸೇವಾ ವಿಷಯಗಳ ಮೇಲ್ವಿಚಾರಣೆ 

3 ಎಂ.ಜಿ.ಭಟ್‌ ಲೆಕ್ಕಾಧಿಕಾರಿಗಳು ಲೆಕ್ಕಶಾಖೆಗೆ ಸಂಬಂಧಿಸಿದ ಎಲ್ಲಾ ಕೆಲಸ ಕಾರ್ಯಗಳ ಮೇಲ್ವಿಚಾರಣೆ ಹಾಗೂ 
ಮೇಲಾಧಿಕಾರಿಗಳು ವಹಿಸುವ ಇತರೇ ಕೆಲಸಗಳು 

4 ಟಿ.ರವೀಂದಪ್ಪ ಉಪ ನಿರ್ದೇಶಕರು (ಆ) ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲಾ ಕೆಲಸ ಕಾರ್ಯಗಳ 
ಮೇಲ್ವಿಚಾರಣೆ ಹಾಗೂ ಮೇಲಾಧಿಕಾರಿಗಳು ವಹಿಸುವ ಇತರೇ ಕೆಲಸಗಳು 

5 ಸಿ.ಎನ್‌.ಶ್ರೀಧರ್‌ ಭೂ.ಉ.ನಿ. ಪಿ.ಎಂ.ಯು. ಘಟಕದ ಮೇಲ್ವಿಚಾರಣೆ 

6 ಜಿ.ವಿ.ವಸಂತಕುಮಾರ್‌ | ಸಹಾಯಕ ನಿರ್ದೇಶಕರು(ಆ) | ಆಡಳಿತ ಶಾಖೆಯ ಸಿಬ್ಬಂದಿಗಳ ಮೇಲ್ವಿಚಾರಣೆ ಹಾಗೂ ಮೇಲಾಧಿಕಾರಿಗಳು 
ವಹಿಸುವ ಇತರೇ ಕೆಲಸಗಳು 

7 ಎಂ.ಆರ್‌.ನಳಿನಿ ಸಹಾಯಕ ನಿರ್ದೇಶಕರು(ಆ) | ಉಗ್ರಾಣ ಶಾಖೆಯ ಸಿಬ್ಬಂದಿಗಳ ಮೇಲ್ವಿಚಾರಣೆ ಹಾಗೂ ಮೇಲಾಧಿಕಾರಿಗಳು 
ವಹಿಸುವ ಇತರೇ ಕೆಲಸಗಳು 

8 ಬಿ.ಆರ್‌.ಈಶ್ಟರಿ ಲೆಕ್ಕಾಧೀಕ್ಷಕರು ಲೆಕ್ಕಶಾಖೆಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲಾ ಸಿಬ್ಬಂದಿ ವರ್ಗದವರು 
ಮಂಡಿಸುವ ಎಲ್ಲಾ ಕಡತಗಳು, ವೇತನ / ವೇತನೇತರ ಬಿಲ್ಲುಗಳು, ನಗದು 
ಪುಸ್ತಕ ಹಾಗೂ ಇತರೆಗಳ ಪರಿಶೀಲನೆ. 

9 ಎಸ್‌.ಕೆ.ಭಂಡಾರಿ ಅಧೀಕ್ಷಕರು (ನಕಾಶೆ) ನಕಾಶೆ ವಿಭಾಗದಲ್ಲಿ ಅಧೀಕ್ಷಕರಾಗಿ ಕೆಲಸ ನಿರ್ವಹಣೆ 

10 ಹೆಚ್‌.ಬಿ.ಬಡಿಗೇರ್‌ ಅಧೀಕ್ಷಕರು (ಕಾ.ನಿ.) ಮಾಹಿತಿ ಹಕ್ಕು, ನಗರಮಾಪನ ಮತ್ತು ಸಭೆಗಳಿಗೆ ವಿವರಣೆ ಒದಗಿಸುವುದು 

11 ಹೆಚ್‌.ಎನ್‌.ಹೊನ್ನೇಶ್‌ ಅಧೀಕ್ಷಕರು (ಕಾ.ನಿ.) ಕೇಂದ್ರ ಕಛೇರಿಯ ಮೊಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ಶಾಖೆಯಲ್ಲಿ 


ರಾಜ್ಯದ 30 ಜಿಲ್ಲೆಗಳಲ್ಲಿ ಅಂತಿಮ ಅನುಮೋದನೆಯಾಗುವ 11ಇ ನಕ್ಷೆಗಳಲ್ಲಿನ 
ನ್ಯೂನತೆಗಳ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ ಜ್ಞಾಪನ 
ವನ್ನು ಸಿದ್ಧಪಡಿಸಿ, 4 ಜನ ಭೂಮಾಪಕರು ಮತ್ತು ತಪಾಸಕರ ಮೂಲಕ 
ಮಂಡಿಸುವ ಕಡತಗಳನ್ನು ಪರಿಶೀಲಿಸಿ, ಭೂ.ಉ.ನಿ.ರವರಿಗೆ ಸಲ್ಲಿಸುವುದು. 
ಮೋಜಿಣಿ ನಿರ್ವಹಣೆ ಬಗ್ಗೆ ಆಗಿಂದಾಗ್ಗೆ ಬದಲಾವಣೆ, ಕೋರಿಕೆ ಬಗ್ಗೆ ವಿಷಯ 
ನಿರ್ವಾಹಕರು ಮಂಡಿಸುವ ಕಡತಗಳನ್ನು ತಪಾಸಕರು ಪರಿಶೀಲಿಸಿ 
ಮಂಡಿಸುವಂತೆ, ಭೂಉನಿ ರವರಿಗೆ ಸಲ್ಲಿಸುವುದು. ಭೂ.ಉ.ನಿ. ರವರ ಸ್ಥಳ 
ಪರಿಶೀಲನೆ ಪರ್ಯಾವೇಕ್ಷಕರ ರ್ಯಾಂಡಂ ಅಡವಿ ತಪಾಸಣೆ ಮಾಡಿದ ಕಡತಗಳು 
ಮತ್ತು 37 ಪ್ಯಾರಾಮೀಟರ್‌ಗಳ ಬಗ್ಗೆ ಭೂ.ಉ.ನಿರವರಿಂದ ಸ್ವೀಕೃತ ವಾಗುವ 
ಅಂಕಿ ಅಂಶಗಳನ್ನು ತಪಾಸಕರು ಪರಿಶೀಲಿಸಿ ಮಂಡಿಸುವಂತೆ, 
ತಂತ್ರಾಂಶದಲ್ಲಿ ಪರಿಶೀಲಿಸಿ, ಭೂ.ಉ.ನಿ.ರವರಿಗೆ ಮಂಡಿಸುವುದು. ಪರವಾನಗಿ 
ಭೂಮಾಪಕರು, 11ಇ ವಿಷಯ ನಿರ್ವಾಹಕರು, ತಪಾಸಕರು, ಶಿರಸ್ಕೇದಾರ 
ಮತ್ತು ಭೂ.ಉ.ನಿ.ರವರುಗಳ ಲಾಗಿನ್‌ ಸೃಜಿಸಲು ಮತ್ತು ಸ್ಥಗಿತ ಗೊಳಿಸುವ 
ಬಗ್ಗೆ ಮಂಡಿಸುವ ಕಡತಗಳನ್ನು ತಪಾಸಕರು ಪರಿಶೀಲಿಸಿ ಮಂಡಿಸುವಂತೆ, 
ಭೂ.ಉ.ನಿ ರವರ ಅನುಮೋದನೆಗೆ ಸಲ್ಲಿಸುವುದು. ಪರವಾನಗಿ ಭೂಮಾಪಕರ 
ಸೇವಾಶುಲ್ಕ ಪಾವತಿ ಬಗ್ಗೆ ಕ್ರಮ ಜರುಗಿಸುವುದರ ಜೊತೆಗೆ, ಮೇಲಾಧಿಕಾರಿಗಳು 
ಸೂಚಿಸುವ ಇನ್ನಿತರೆ ಕೆಲಸಗಳನ್ನು ನಿರ್ವಹಿಸುವುದು. 





12 


ಎ೦.ಎಸ್‌.ನಿರಂಜನ್‌ 


ಅಧೀಕ್ಷಕರು (ಕಾ.ನಿ.) 


ಮೈಸೂರು ತರಬೇತಿ ಸಂಸ್ಥೆಯಲ್ಲಿ ನಿಯೋಜನೆ ಮೇಲೆ ಕೆಲಸ ನಿರ್ವಹಣೆ 





13 


ಬಿ.ಎಸ್‌. 
ಮಹಾಲಿಂಗಪ್ಪ 


ಅಧೀಕ್ಷಕರು (ಕಾ.ನಿ.) 


ನಕಾಶೆ ದಾಸ್ತಾನು ವಿಭಾಗದ ಮೇಲ್ವಿಚಾರಣೆ 





14 


ಎಸ್‌. ನಾಗರಾಜು 


ಅಧೀಕ್ಷಕರು (ಕಾ.ನಿ.) 


ನ್ಯಾಯಾಲಯದ ಪ್ರಕರಣಗಳ ನಿರ್ವಹಣೆ 





15 


ಎಂ.ವೆಂಕಟೇಶ್‌ 


ಅಧೀಕ್ಷಕರು (ಕಾ.ನಿ.) 


ಅಧೀನ ಕಾರ್ಯಾಲಯಗಳ ತಪಾಸಣೆ 








16 





ಎಸ್‌.ಹೆಚ್‌. ಎಂಡಿಗೇರಿ 





ಅಧೀಕ್ಷಕರು (ಕಾ.ನಿ.) 





ಅಧೀನ ಕಾರ್ಯಾಲಯಗಳ ಕಾರ್ಯ ನಿರ್ವಹಣೆ ಬಗ್ಗೆ 

































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೮೯ 
ಕ್ರಸಂ ಅಧಿಕಾರಿ / ನೌಕರರ 
ತ ತ ಹುದ್ದೆ ನಿರ್ವಹಿಸುತ್ತಿರುವ ಸಂಕಲನದ ವಿವರ 
ಹೆಸರು ಈ ಹ 
17 ಎಸ್‌.ಎನ್‌.ದುರ್ಗಪ್ಪ ಅಧೀಕ್ಷಕರು (ಕಾ.ನಿ.) ಅಧೀನ ಕಾರ್ಯಾಲಯಗಳ ತಪಾಸಣೆ 
18 ನಾಗನಾಥ ದಾಸೂರ ಅಧೀಕ್ಷಕರು (ಕಾ.ನಿ.) ಅಧೀನ ಕಾರ್ಯಾಲಯಗಳ ತಪಾಸಣೆ 
19 ಹರಿದಾಸ ಭಟ್ಟ ಅಧೀಕ್ಷಕರು (ಕಾ.ನಿ.) ಅಧೀನ ಕಾರ್ಯಾಲಯಗಳ ಕಾರ್ಯ ನಿರ್ವಹಣೆ ಬಗ್ಗೆ 
20 ಕೆ.ಆರ್‌. ವಸಂತ ಅಧೀಕ್ಷಕರು (ಆ) ಬೆಂಗಳೂರು ಶಿಸ್ತು ಸಂಕಲನದ ವಿಷಯ ನಿರ್ವಹಣೆ ಹಾಗೂ ಭೂಮಾಪಕರ 
ಸಂಕಲನ, ಸೇವಾಪುಸ್ತಕ ಸಂಕಲನ, ಸಿಬ್ಬಂದಿ(ಜಿ), ಅಧೀಕ್ಷಕರು(ಕಾ.ನಿ), 
ಬೆರಳಚ್ಚು ಶಾಖೆಗಳ ಮೇಲ್ವಿಚಾರಣೆ 
21 ಗಾಳಪ್ಪ ಎಂ. ಅಧೀಕ್ಷಕರು (ಆ) ಉಗ್ರಾಣ ಶಾಖೆಯ ಕಡತಗಳ ಮೇಲ್ವಿಚಾರಣೆ ಹಾಗೂ ಮೇಲಾಧಿಕಾರಿಗಳು 
ವಹಿಸುವ ಇತರೇ ಕೆಲಸಗಳ ನಿರ್ವಹಣೆ. 
22 ಪುಟ್ಟರಂಗಯ್ಯ ಅಧೀಕ್ಷಕರು (ಆ) ನಿಯೋಜನೆ ಮೇರೆಗೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 
ಜಿ.ಹೆಚ್‌. ನಗರಮಾಪನ, ತಂ೦ಡ-1 ಬೆಂಗಳೂರು ಕಛೇರಿಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾರೆ. 
23 ಎಂ.ಎನ್‌. ಜೈಪ್ರಕಾಶ್‌ ಅಧೀಕ್ಷಕರು (ಆ) ಬೆಳಗಾಂ ಮತ್ತು ಗುಲ್ಬರ್ಗಾ ವಿಭಾಗದ ಶಿಸ್ತು ಸಂಕಲನಗಳ ವಿಷಯ ನಿರ್ವಹಣೆ. 
24 ವಿ. ಪ್ರಸನ್ನ ಅಧೀಕ್ಷಕರು (ಆ) ಕೆ.ಎ.ಟಿ. ಸಂಕಲನದ ವಿಷಯ ನಿರ್ವಹಣೆ 
25 ಟಿ.ಜಿ.ಆಂಜನೇಯ ಪರ್ಯಾವೇಕ್ಷಕರು (ನಕಾಶೆ) ದೂರ ಸಂವೇದಿಯಲ್ಲಿ ಉಸ್ತುವಾರಿ 
26 ಮಲ್ಕಣ್ಣ ಪರ್ಯಾವೇಕ್ಷಕರು (ನಕಾಶೆ) ಮುದ್ರಣ ವಿಭಾಗದಲ್ಲಿ ಕೆಲಸ ನಿರ್ವಹಣೆ 
27 ಕೆ.ಎನ್‌. ಶಾರದ ಪರ್ಯಾವೇಕ್ಷಕರು ನಕಾಶೆ ವಿಭಾಗದಲ್ಲಿ ಕೆಲಸ ನಿರ್ವಹಣೆ 
28 | ಆನಂದರಾವ್‌ ಆರ್‌. ಪರ್ಯಾವೇಕ್ಷಕರು ಕೇಂದ್ರ ಕಛೇರಿಯ ಮೊಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ಶಾಖೆಯಲ್ಲಿ 
ರಾಜ್ಯದ 30 ಜಿಲ್ಲೆಗಳಲ್ಲಿ ಅಂತಿಮ ಅನುಮೋದನೆಯಾಗುವ 11ಇ ನಕ್ಷೆಗಳಲ್ಲಿನ 
ನ್ಯೂನತೆಗಳ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ ಜ್ಞಾಪನವನ್ನು 
ಸಿದ್ದಪಡಿಸಿ, 4 ಜನ ಭೂಮಾಪಕರು ಮಂಡಿಸುವ ಕಡತಗಳನ್ನು ಪರಿಶೀಲಿಸಿ, 
ಅಧೀಕ್ಷಕರು (ತಾಂ) ರವರ ಮೂಲಕ ಭೂ.ಉ.ನಿ.ರವರಿಗೆ ಸಲ್ಲಿಸುವುದು. 
ಮೋಜಿಣಿ ನಿರ್ವಹಣೆ ಬಗ್ಗೆ ಆಗಿಂದಾಗ್ಗೆ ಬದಲಾವಣೆ, ಕೋರಿಕೆ ಬಗ್ಗೆ ವಿಷಯ 
ನಿರ್ವಾಹಕರು ಮಂಡಿಸುವ ಕಡತ ಗಳನ್ನು ಪರಿಶೀಲಿಸಿ, ಅಧೀಕ್ಷಕರು (ತಾಂ) 
ರವರ ಮೂಲಕ ಭೂ.ಉ.ನಿ. ರವರಿಗೆ ಸಲ್ಲಿಸುವುದು. ಭೂ.ಉ.ನಿ. ರವರ ಸ್ಥಳ 
ಪರಿಶೀಲನೆ ಪರ್ಯಾವೇಕ್ಷಕರ ರ್ಯಾಂಡಂ ಅಡವಿ ತಪಾಸಣೆ ಮಾಡಿದ ಕಡತಗಳು 
ಮತ್ತು 37 ಪ್ಯಾರಾಮೀಟರ್‌ಗಳ ಬಗ್ಗೆ ಭೂ.ಉ.ನಿರವರಿಂದ ಸ್ವೀಕೃತವಾಗುವ 
ಅಂಕಿಅಂಶಗಳನ್ನು ಪರಿಶೀಲಿಸಿ, ಅಧೀಕ್ಷಕರು (ತಾಂ) ರವರ ಮೂಲಕ 
ಭೂ.ಉ.ನಿ. ರವರಿಗೆ ಮಂಡಿಸುವುದು ಪರವಾನಗಿ ಭೂಮಾಪಕರು, 1% 
ವಿಷಯ ನಿರ್ವಾಹಕರು, ತಪಾಸಕರು, ಶಿರಸ್ತೇದಾರ ಮತ್ತು 
ಭೂ.ಉ.ನಿ.ರವರುಗಳ ಲಾಗಿನ್‌ ಸೃಜಿಸಲು ಮತ್ತು ಸ್ಥಗಿತಗೊಳಿಸುವ ಬಗ್ಗೆ 
ಮಂಡಿಸುವ ಕಡತಗಳನ್ನು ಪರಿಶೀಲಿಸಿ, ಅಧೀಕ್ಷಕರು (ತಾಂ) ರವರ ಮೂಲಕ 
ಭೂ.ಉ.ನಿರವರ ಅನುಮೋದನೆಗೆ ಸಲ್ಲಿಸುವುದು. ಪರವಾನಗಿ ಭೂಮಾಪಕರ 
ಸೇವಾ ಶುಲ್ಕ ಪಾವತಿ ಬಗ್ಗೆ ಕ್ರಮ ಜರುಗಿಸುವುದರ ಜೊತೆಗೆ, 
ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳನ್ನು ನಿರ್ವಹಿಸುವುದು. 
29 | ಪ್ರಕಾಶ್‌ ಪರ್ಯಾವೇಕ್ಷಕರು ತರಬೇತಿ, ಸಿಬ್ಬಂದಿ ದೂರು ಅರ್ಜಿಗಳು, ಪರವಾನಗಿ ಭೂಮಾಪಕರುಗಳ 
ಯೋಜನೆಗೆ ಸಂಬಂಧಿಸಿದ ವಿಷಯ ನಿರ್ವಹಣೆ 
30 |ಖಾಲಿ ಪರ್ಯಾವೇಕ್ಷಕರು ಮಾಹಿತಿ ಹಕ್ಕು, ಸಭೆ, ಎಲ್‌.ಎ. ಮತ್ತು ಎಲ್‌.ಸಿ. ಪ್ರಶ್ನಾವಳಿಗಳಿಗೆ ಉತ್ತರ, 
(ಕೆಂಪರಾಜು- ಮರುಭೂಮಾಪನಕ್ಕೆ ಸಂಭಂಧಿಸಿದ ವಿಷಯಗಳ ನಿರ್ವಹಣೆ 
ನಿಯೋಜನೆ ಮೇರೆಗೆ) 
31 ವೈ.ಹೆಚ್‌. ನಿರ್ಮಲ ಪ್ರದ.ಸಹಾಯಕರು ಪ್ರದ.ಭೂಮಾಪಕರು ಮತ್ತು ತಪಾಸಕರ ವೃಂದದ ಸೇವಾ ವಿಷಯಗಳ 
ನಿರ್ವಹಣೆ. 
32 ಹೆಚ್‌. ಪ್ರದ.ಸಹಾಯಕರು ಬೆಂಗಳೂರು ಮತ್ತು ಬೆಳಗಾಂ ವಿಭಾಗದ ಭೂಮಾಪಕರ ವೃಂದದ ಸೇವಾ 
ಶಿವರಾಮಮೂರ್ತಿ ವಿಷಯಗಳ ನಿರ್ವಹಣೆ. 


















































೩೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕ ಅಧಿಕಾರ ನಕರ ಹುದ್ದೆ ನಿರ್ವಹಿಸುತಿರುವ ಸಂಕಲನದ ವಿವರ 
ಹೆಸರು ಈ ಹ 

33 ಕೆ. ಸುಜಾತ ಪ್ರ.ದ.ಸಹಾಯಕರು ಸೇವಾಪುಸ್ತಕ ನಿರ್ವಹಣೆ ಮತ್ತು ವಿಧಾನಸಭೆ / ಪರಿಷತ್‌ ಪಶ್ನೆಗಳಿಗೆ ಉತ್ತರ 
ಒದಗಿಸುವ ಕುರಿತು. 

34 ಕೆ. ಗೌರಮ್ಮ ಪ್ರ.ದ.ಸಹಾಯಕರು 1, ವೈದ್ಯಕೀಯ ವೆಚ್ಚದ ಮರುಪಾವತಿ ಕಡತಗಳು ಮತ್ತು ಈ ಸಂಬಂಧ ಚೆಕ್‌ 

ರಿಜಿಸ್ಟರ್‌ ನಿರ್ವಹಣೆ. 

2. ಅಂಗವಿಕಲ ನೌಕರರ ವಾಹನ ಭತ್ಯೆ ಮಂಜೂರಾತಿ ಪ್ರಕರಣಗಳು. 

3. ಸಶಸ್ತ್ರ ಪಡೆಯ ಧ್ವಜಗಳ ಕಡತ ನಿರ್ವಹಣೆ. 

4. ಮಾಹಿತಿ ಹಕ್ಕು ನಿರ್ವಹಣೆ. 

5. ಸ್ಥಳೀಯ ಟಪಾಲುಗಳ ಬಟವಾಡೆ ಮಾಡುವ ಗ್ರೂಪ್‌ "ಡ' ನೌಕರರಿಗೆ 
ಸೈಕಲ್‌ ಭತ್ಯೆ ಮಂಜೂರಾತಿ ಕಡತ. 

6. ಈಗಿರುವ ಕೆಲಸದ ಜೊತೆಗೆ ಸಾರ್ವಜನಿಕರಿಂದ ನಕಲು ನಕಾಶೆ ಕೋರಿ 
ಬರುವ ಶುಲ್ಕ ಸ್ವೀಕರಣೆ & ನಿರ್ವಹಣೆ. 

7: ಸಾಮಾನ್ಯ ಭವಿಷ್ಯ ನಿಧಿ (ಕೇಂದ್ರಕಛೇರಿ). 

35 ಪರಮೇಶ್ವರಪ್ಪ ಪ್ರ.ದ.ಸಹಾಯಕರು 1. ವೇತನ ನಿಗಧಿ ಪ್ರಕರಣಗಳು. 

2. ನಿವೃತ್ತಿ ವೇತನ ಪ್ರಕರಣಗಳು. 

3. ಪಿ.ಡಿ. ಖಾತೆ ನಿರ್ವಹಣೆ. 

4. ಪರವಾನಗಿ ಭೂಮಾಪಕರ ಯೋಜನೆಯ ಲೆಕ್ಕ ಪತ್ರಗಳ ಕಡತಗಳು 
ಹಾಗೂ ನಗದು ನಿರ್ವಹಣೆ. 

5. ತಡವಾಗಿ ಪಾವತಿಸಲಪಡುವ ಪಿಂಚಣಿ ಸೌಲಭ್ಯಗಳಿಗೆ ಬಡ್ಡಿ 
ಮಂಜೂರಾತಿಯ ಪ್ರಕರಣಗಳ ನಿರ್ವಹಣೆ. 

8. ಗೃಹ ನಿರ್ಮಾಣ / ಖರೀದಿ / ಮುಂಗಡಗಳ ಹಾಗೂ ಎಂ.ಸಿ.ಎ 
ಕಡತಗಳ ನಿರ್ವಹಣೆ. 

36 ರಿಯಾಜ್‌ ಸಲೀಮ್‌ ಪ್ರದ.ಸಹಾಯಕರು ಕೇಂದ್ರ ಪುರಸ್ಕೃತ ಯೋಜನೆಗಳ ಕಡತಗಳ ನಿರ್ವಹಣೆ ರಾಜ್ಯ ಯೋಜನೆಗಳ 
ಕಡತಗಳ ನಿರ್ವಹಣೆ ಭೂದಾಖಲೆಗಳ ಸ್ಕ್ಯಾನಿಂಗ್‌ ಕಾರ್ಯದ ಕಡತಗಳ 
ನಿರ್ವಹಣೆ ಗಣಕ ಯಂತ್ರಗಳು ಪೀಠೋಪಕರಣಗಳು ಮತ್ತು ಇತರೇ 
ಯಂತ್ರೋಪಕರಣಗಳ ಖರೀದಿ ಹಾಗೂ ಮೇಲಾಧಿಕಾರಿಗಳು ಸೂಚಿಸುವ 
ಇತರೇ ಕೆಲಸಗಳ ನಿರ್ವಹಣೆ. 

37 | ಹೆಚ್‌.ಟಿ. ನಾಗೇಶ್‌ ಪ್ರದ.ಸಹಾಯಕರು ನಿಯೋಜನೆ ಮೇರೆಗೆ ವಿಚಾರಣಾಧಿಕಾರಿಗಳು, ನಗರಮಾಪನ, ತಂಡ-2, 
ಬೆಂಗಳೂರು ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 

38 ಆರ್‌. ಜಗದೀಶ್‌ ಪ್ರ.ದ.ಸಹಾಯಕರು 1. ನಗದು ಮತ್ತು ನಗದು ಪುಸ್ತಕ ನಿರ್ವಹಣೆ. 

2. ಎ.ಸಿ ಮತ್ತು ಡಿಸಿ. ಬಿಲ್ಲುಗಳ ತಯಾರಿಕೆ (ಯೋಜನೇತರ). 

3. ಖಾಯಂ ಮುಂಗಡದ ಮಂಜೂರಾತಿ ಕಡತ 

4. ಖಜಾನೆಯ ಟೋಕನ್‌ಗಳ ನಿರ್ವಹಣೆ. 

5. ಪರವಾನಗಿ ಭೂಮಾಪಕರ ಯೋಜನೆ ಮತ್ತು ಸ್ಕ್ಯಾನಿಂಗ್‌ಗೆ ಸಂಬಂಧಿಸಿದ 
ಬ್ಯಾಂಕ್‌ ಪಾಸ್‌ಬುಕ್‌ ಮತ್ತು ಚೆಕ್ಕುಗಳ ನಿರ್ವಹಣೆ. 

39 | ವೃಂದ ಪ್ರದ.ಸಹಾಯಕರು ಅನುಕಂಪದ ನೇಮಕಾತಿ, ಸ್ವ ಇಚ್ಚಾ ನಿವೃತ್ತಿ ಮತ್ತು ಮಾಹಿತಿ ಹಕ್ಕು ಸಂಕಲನ 

40 ಆರ್‌.ದರ್ಶನ್‌ ಪ್ರ.ದ.ಸಹಾಯಕರು ಇಲಾಖೆಯ ಮೈಸೂರು ಮತ್ತು ಗುಲ್ಬರ್ಗಾ ತರಬೇತಿ ಸಂಸ್ಥೆಗಳ ಕಡತಗಳ 











ನಿರ್ವಹಣೆ ಮುದ್ರಣ ಯಂತ್ರಗಳ ಕಡತಗಳ ನಿರ್ವಹಣೆ, ಮುದ್ರಣ 
ಸಾಮಾಗ್ರಿಗಳ ಖರೀದಿ ಮತ್ತು ನಿರ್ವಹಣೆ ಕಟ್ಟಡಗಳ ನಿರ್ವಹಣೆ, ಸರ್ಕಾರಿ 
ಮುದ್ರಣಾಲಯದಿಂದ ಲೇಖನ ಸಾಮಾಗಿಗಳ ಸಂಗ್ರಹಣೆ ಮತ್ತು ವಿತರಣೆ, 
ಗಣಕ ಯಂತ್ರಗಳ ನಿರ್ವಹಣೆ ಮತ್ತು ಮೇಲಾಧಿಕಾರಿಗಳು ಸೂಚಿಸುವ ಇತರೇ 
ಕಾರ್ಯಗಳ ನಿರ್ವಹಣೆ. 




































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೯೧ 
ಸನ ವ ಇಸ ಹುದೆ ನಿರ್ವಹಿಸುತಿರುವ ಸಂಕಲನದ ವಿವರ 
ಹೆಸರು ಇ ಕ್‌ 
41 ಯಶೋಧಮ್ಮ ಪ್ರ.ದ.ಸಹಾಯಕರು 1 ಇಲಾಖೆಗೆ ಸಂಬಂಧಿಸಿದ ವಿವಿಧ ಲೆಕ್ಕ ಶೀರ್ಷಿಕೆಗಳ ಅಂದಾಜು 
ಆಯವ್ಯಯ (ಬಜೆಟ್‌) ತಯಾರಿಸುವುದು ಮತ್ತು ಅನುದಾನ ಹಂಚಿಕೆ 
ಹಾಗೂ ಧನಪುನರ್‌ ವಿನಿಯೋಗ ಹಾಗೂ ಧನ ವಿನಿಯೋಗ. 

2. ಲೆಕ್ಕ ಪರಿಶೋಧನಾ ವರದಿಗಳು. 

3. ಡಿ.ಸಿ.ಬಿಲ್ಲುಗಳ ತಯಾರಿಕೆ (ಯೋಜನೆ). 

4. ಕಛೇರಿಯ ಮತ್ತು ರಾಜ್ಯದ ಎಲ್ಲಾ ಅಧೀನ ಕಛೇರಿಯ 
ಮಹಾಲೇಖಪಾಲರ ಆಡಿಟ್‌ ವರದಿಗೆ ಇಲಾಖಾ ಉತ್ತರವನ್ನು 
ಸಲ್ಲಿಸುವುದು. 

5. ವಾರ್ಷಿಕ ಆಡಳಿತ ವರದಿಯನ್ನು ತಯಾರಿಸುವುದು. 

6. ಸಾಮಾನ್ಯ ಭವಿಷ್ಯ ನಿಧಿಯ ತಾತ್ಕಾಲಿಕ ಮುಂಗಡಗಳು ಮತ್ತು ಭಾಗಶಃ 
ಅಂತಿಮ ವಾಪಸಾತಿ ಪ್ರಕರಣಗಳು. 

7. ಗುಂಪು ವಿಮಾ ಯೋಜನೆಯ ಕ್ಲೇಮುಗಳು. 

42 ನರಸಿಂಹಮೂರ್ತಿ ಪ್ರ.ದ.ಸಹಾಯಕರು ಮೈಸೂರು ಮತ್ತು ಗುಲ್ಬರ್ಗಾ ವಿಭಾಗದ ಭೂಮಾಪಕರ ವೃಂದದ ಸೇವಾ 
ವಿಷಯಗಳ ನಿರ್ವಹಣೆ. 

43 ಭಾಗ್ಯಮ್ಮ ಎನ್‌. ಶೀಘ್ರಲಿಪಿಗಾರರು ನಿಯೋಜನೆ ಮೇರೆಗೆ ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರಮಾಪನ, 
ದಕ್ಷಿಣ ವಲಯ, ಬೆಂಗಳೂರು ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 

44 | ಡಿ.ಜಿ.ಪುಂಡಲೀಕ ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

45 | ಅಣ್ಣಯ್ಯಕೆ. ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

46 | ಬಾಲಾಜಿ ಎಂ. ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

47 | ಹನುಮಂತರಾಯಪ್ಪ ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

48 ನಾಗೇಂದಕುಮಾರ್‌ ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

49 ನರಸಪ್ಪ ಪ್ರ.ದ.ನಕಾಶೆಗಾರರು ನಕಾಶೆ ವಿಭಾಗದಲ್ಲಿ ತಯಾರಿಕಾ ಕಾರ್ಯ ನಿರ್ವಹಿಸುತ್ತಿದ್ದಾರೆ 

50 | ರಾಜಶೇಖರ್‌ ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

51 ಸೂರಿಬಾಬು ಪ್ರ.ದ.ನಕಾಶೆಗಾರರು ದೂರ ಸಂವೇದಿಯಲ್ಲಿ ಗ್ರಾಮ ನಕಾಶೆಗಳ ಪರಿಶೀಲನೆ 

52 ಮಮತ ಭೂಮಾಪಕರು ಮೋಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ಗದಗ, ಮೈಸೂರು, ಹಾಸನ, 
ಧಾರವಾಡ, ಯಾದಗೀರ್‌, ಬಿಜಾಪುರ ಮತ್ತು ಬೆಳಗಾವ ಜಿಲ್ಲೆಗಳ ವ್ಯಾಪ್ತಿ 
ಗೊಳಪಟ್ಟ ತಾಲ್ಲೂಕು ಗಳಲ್ಲಿ ಅಂತಿಮ ಅನುಮೋದಿತ 11ಇ ನಕ್ಷೆ ಗಳನ್ನು 
ಪರಿಶೀಲಿಸಿ, ನ್ಯೂನತೆಗಳ ಬಗ್ಗೆ ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ 
ಜ್ಞಾಪನಗಳನ್ನು ನೀಡುವುದು. ಮೇಲಾಧಿಕಾರಿಗಳು ಆಗಿಂದಾಗ್ಗೆ ಸೂಚಿಸುವ 
ಕೆಲಸ ನಿರ್ವಹಣೆ. 

53 ಇ. ಅನಿತಾ ಭೂಮಾಪಕರು ಸ್ಕ್ಯಾನಿಂಗ್‌, ವಿಶೇಷ ಪೋಡಿ ಆಂಧೋಲನ ಕೆಲಸ ನಿರ್ವಹಣೆ 

54 ಬಿ.ಎಂ. ಶೀಲಾದೇವಿ ಭೂಮಾಪಕರು ಸಿಟಿ ಸರ್ವೆ ಮತ್ತು ಪೋಡಿ ಅಂಕಿ-ಅಂಶಗಳು 

55 ಕೆ.ನಂದಿನಿ ಭೂಮಾಪಕರು ಮೋಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ಮಂಡ್ಯ, ಕೊಪ್ಪಳ, ಗುಲ್ಬರ್ಗ, 
ಉಢುಪಿ, ಚಾಮರಾಜನಗರ, ಬಾಗಲಕೋಟೆ, ದಕ್ಷಿಣ ಕನ್ನಡ ಮತ್ತು ಕೊಡಗು 
ಜಿಲ್ಲೆಗಳ ವ್ಯಾಪ್ತಿ ಗೊಳಪಟ್ಟ ತಾಲ್ಲೂಕುಗಳಲ್ಲಿ ಅಂತಿಮ ಅನುಮೋದಿತ 11ಇ 
ನಕ್ಷೆಗಳನ್ನು ಪರಿಶೀಲಿಸಿ, ನ್ಯೂನತೆಗಳ ಬಗ್ಗೆ ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ 
ಜ್ಞಾಪನಗಳನ್ನು ನೀಡುವುದು. ಮೇಲಾಧಿಕಾರಿಗಳು ಆಗಿಂದಾಗ್ಗೆ ಸೂಚಿಸುವ 
ಕೆಲಸ ನಿರ್ವಹಣೆ. 

56 ಸುಗುಣ ಭೂಮಾಪಕರು ಮೋಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ಬೆಂಗಳೂರು ಗ್ರಾಮಾಂತರ, 
ಬೆಂಗಳೂರು ನಗರ ಜಿಲ್ಲೆ, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ಚಿತ್ರದುರ್ಗ, 
ರಾಯಚೂರು ಮತ್ತು ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಗೊಳಪಟ್ಟ ತಾಲ್ಲೂಕುಗಳಲ್ಲಿ 
ಅಂತಿಮ ಅನುಮೋದಿತ 11ಇ ನಕ್ಷೆ ಗಳನ್ನು ಪರಿಶೀಲಿಸಿ, ನ್ಯೂನತೆಗಳ ಬಗ್ಗೆ 
ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ ಜ್ಞಾಪನಗಳನ್ನು ನೀಡುವುದು. 
ಮೇಲಾಧಿಕಾರಿಗಳು ಆಗಿಂದಾಗ್ಗೆ ಸೂಚಿಸುವ ಕೆಲಸ ನಿರ್ವಹಣೆ. 

57 ಸಿ.ಜಿ.ಗೀತಾಮಣಿ ಭೂಮಾಪಕರು ನ್ಯಾಯಾಲಯದ ಪ್ರಕರಣಗಳು 










































































೩೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕ್ರಸಂ ಅಧಿಕಾರಿ / ನೌಕರರ 
ತ ಥಾ ಹುದೆ ನಿರ್ವಹಿಸುತಿರುವ ಸಂಕಲನದ ವಿವರ 
ಹೆಸರು ಈ ಹ್‌ 
58 ಹೆಚ್‌.ಕೆ. ಸುಜಾತ ಭೂಮಾಪಕರು ತರಬೇತಿ, ಪರವಾನಗಿ ಭೂಮಾಪಕರ ಯೋಜನೆಗೆ ಸಂಬಂಧಿಸಿದ ಅರ್ಜಿಗಳು 
59 ಲಕ್ಷ್ಮೀನಾರಾಯಣಶೆಟ್ಟಿ ಭೂಮಾಪಕರು ಸಭೆ, ರೀಸರ್ವೆ, ತಾಂತ್ರಿಕ ಅಭಿಪ್ರಾಯ ಕಡತಗಳ ನಿರ್ವಹಣೆ 
60 ಎ.ಸಿ.ಕಿರಣ್‌ ಕುಮಾರ್‌ ಭೂಮಾಪಕರು ಪಿ.ಎಂ.ಯು ಘಟಕದಲ್ಲಿ ಮೋಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. 
ಪರವಾನಗಿ ಭೂಮಾಪಕರ ಲಾಗಿನ್‌ Activation & Deactivation. ಮೋಜಿಣಿ 
ಸಾಫ್ಟವೇರ್‌ ರಾಜ್ಯದ 203 ತಾಲ್ಲೂಕುಗಳಲ್ಲಿ ಇದ್ದು, ಸಾಫ್ಟವೇರ್‌ ತೊಂದರೆ 
ಬ೦ದಾಗ, Mojini Help Desk ಗೆ ದೂರವಾಣಿ/ಐ-ಮೇಲ್‌ ಮೂಲಕ 
ಸಂಪರ್ಕಿಸುತ್ತಾರೆ. ಆಗ ಇಂತಹ ತೊಂದರೆಗಳಿಗೆ, ಂ॥ಟtಂಗನ್ನು ನಮ್ಮ 
ಹಂತದಲ್ಲಿ ನಿರ್ವಹಿಸಿ, ಸಮಸ್ಯೆ ಬಗೆಹರಿಯದಿದ್ದ ಸಂದರ್ಭದಲ್ಲಿ, Developer 
ಗೆ 6608816 ಮಾಡಲಾಗುತ್ತದೆ. Mojini Sofrware testing ಮಾಡುವುದು. 
ಮೇಲಾಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳನ್ನು ನಿರ್ವಹಿಸುವುದು. 
61 ಬಾಲಾಜಿ ಎಸ್‌ ಭೂಮಾಪಕರು ನಿಯೋಜನೆ ಮೇರೆಗೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದಲ್ಲಿ ಕರ್ತವ್ಯ 
ನಿರ್ವಹಣೆ 
62 ಆರ್‌. ತೋಂಟಾರಾಧ್ಯ ಭೂಮಾಪಕರು ಮಾಹಿತಿ ಹಕ್ಕು, ಕ್ವಿಟ್‌ ರೆಂಟ್‌, ಎಲ್‌.ಎ. ಎಲ್‌.ಸಿ ಪ್ರಶ್ನಾವಳಿಗೆ ಉತ್ತರ 
63 ಬಿ.ಶ್ರೀನಿವಾಸಪ್ಪ ಭೂಮಾಪಕರು ನಕಾಶೆ ವಿಭಾಗದಲ್ಲಿ ಕೆಲಸ ನಿರ್ವಹಣೆ 
64 ರಾಧಿಕಾ ಟಿ.ಹೆಚ್‌. ಭೂಮಾಪಕರು ಡಿಜಿಟೈಸೇಷನ್‌, ಗ್ರಾಮ ನಕಾಶೆಗಳು, ಅಂತರರಾಜ್ಯ ಗಡಿ ನಿರ್ವಹಣೆ 
65 ಹೆಚ್‌.ಸಿ.ಲತಾ ಭೂಮಾಪಕರು ಸಿಬ್ಬಂದಿ ದೂರು ಅರ್ಜಿ ನಿರ್ವಹಣೆ 
66 (ಗಾಯಿತ್ರಿ ಭೂಮಾಪಕರು ಯುಪಿಓಆರ್‌ ಯೋಜನೆ ಮತ್ತು ಕೊಲ್ಕಾಬ್‌ ಲ್ಯಾಂಡ್‌ ಕೆಲಸ ನಿರ್ವಹಣೆ 
67 ಎ.ಅನುರಾಧ ಭೂಮಾಪಕರು ಮೋಜಿಣಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ. ರಾಮನಗರ, ಬಳ್ಳಾರಿ, ಬೀದರ್‌, 
ಚಿಕ್ಕಮಗಳೂರು, ತುಮಕೂರು, ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಗಳ ವ್ಯಾಪ್ತಿ 
ಗೊಳಪಟ್ಟ ತಾಲ್ಲೂಕುಗಳಲ್ಲಿ ಅಂತಿಮ ಅನುಮೋದಿತ 11ಇ ನಕ್ಷೆ ಗಳನ್ನು 
ಪರಿಶೀಲಿಸಿ, ನ್ಯೂನತೆಗಳ ಬಗ್ಗೆ ಸಂಬಂಧಪಟ್ಟ ಪರ್ಯಾವೇಕ್ಷಕರಿಗೆ 
ಜ್ಞಾಪನಗಳನ್ನು ನೀಡುವುದು. ಮೇಲಾಧಿಕಾರಿಗಳು ಆಗಿಂದಾಗ್ಗೆ ಸೂಚಿಸುವ 
ಕೆಲಸ ನಿರ್ವಹಣೆ. 
68 ಡಿ.ವೆಂಕಟೇಶ್‌ ಭೂಮಾಪಕರು ಲಂಬಾಣಿ ತಾಂಡ, ಇನಾಂ ಗ್ರಾಮ, ಭೂದಾಖಲೆಗಳ ಉಪ ನಿರ್ದೇಶಕರ 
ದಿನಚರಿ 
69 ಎಸ್‌.ಪೂರ್ಣೀಮಾ ಭೂಮಾಪಕರು 
(ಪ್ರಸೂತಿ ರಜೆಯ 
ಮೇಲೆ ತೆರಳಿರುತ್ತಾರೆ) 
70 ವೆಂಕಟೇಶಯ್ಯ ದ್ವಿದ.ಸಹಾಯಕರು ಬೆಂಗಳೂರು, ಗುಲ್ಬರ್ಗಾ ವಿಭಾಗಗಳ ದೂರು ಅರ್ಜಿಗಳ ನಿರ್ವಹಣೆ 
71 ಜೈಮೇರಿ ದ್ವಿದ.ಸಹಾಯಕರು ಬೆಳಗಾಂ, ಮೈಸೂರು ವಿಭಾಗಗಳ ದೂರು ಅರ್ಜಿಗಳ ನಿರ್ವಹಣೆ 
72 ಪುಷ್ಪಲತಾ ಸಿ. ಆಚಾರ್‌ ದ್ವಿದ.ಸಹಾಯಕರು ನಿಯೋಜನೆ ಮೇರೆಗೆ ಭೂಮಿ ಉಸ್ತುವಾರಿ ಕೋಶದಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿರುತ್ತಾರೆ. 
73 ಎಂ.ಹೆಚ್‌. ಶೈಲಾ ದ್ವಿದ.ಸಹಾಯಕರು 1. ಮಾಸಿಕ ವೇತನ ಭತ್ಯೆಗಳ / ಪೂರಕ ವೇತನ ಭತ್ಯೆಗಳ ಹಾಗೂ ಬಾಕಿ 
ವೇತನ ಭತ್ಯೆಗಳ ಬಿಲ್ಲುಗಳ ತಯಾರಿಕೆ. 
2. ಆದಾಯ ತೆರಿಗೆ ಲೆಕ್ಕಾಚಾರದ ಕಡತಗಳು ಮತ್ತು ವೇತನದಲ್ಲಿ 
ಕಡಿತಗೊಳಿಸುವ ಕಾರ್ಯ ನಿರ್ವಹಣೆ. 
3. ಹಬ್ಬದ ಮುಂಗಡ ಮತ್ತು ವೇತನ ಮುಂಗಡ ಮಂಜೂರಾತಿ ಹಾಗೂ 
ಬಿಲ್ಲು ತಯಾರಿಕೆ. 
4. ಅಂತಿಮ ವೇತನ ಪ್ರಮಾಣ ಪತ್ರ ವಹಿಗಳ ನಿರ್ವಹಣೆ. 
5.  ಖಜಾನೆ-2 ಸಂಬಂಧಿಸಿದಂತೆ ಕಡತಗಳ ನಿರ್ವಹಣೆ. 
74 ಕೇಶವಮೂರ್ತಿ ದ್ರಿ.ದ.ಸಹಾಯಕರು ನಿಯೋಜನೆ ಮೇರೆಗೆ ನೆಮ್ಮದಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 











& 











ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


೩೭೯೩ 








(೮೬ 


ಅಧಿಕಾರಿ / ನೌಕರರ 
ಹೆಸರು 


ಹುದ್ದೆ 


೧ 


ನಿರ್ವಹಿಸುತ್ತಿರುವ ಸಂಕಲನದ ವಿವರ 





75 


ರವಿಕುಮಾರ್‌ ಆರ್‌.ಪಿ. 


ತ 


.ದ.ಸಹಾಯಕರು 


& 


ಸಿಬ್ಬಂದಿ(ಜಿ) ಮತ್ತು ಅಧೀಕ್ಷಕರು (ಕಾ.ನಿ) ಸೇವಾ ವಿಷಯಗಳ ನಿರ್ವಹಣೆ 
ಹಾಗೂ ಸಿ.೬ ಆರ್‌.ರೂಲ್‌ 





76 


ರೂಪಶ್ರೀ ಪಿ. 


2 


.ದ.ಸಹಾಯಕರು 


& 


ನಿಯೋಜನೆ ಮೇರೆಗೆ ವಿಚಾರಣಾಧಿಕಾರಿಗಳು, ನಗರಮಾಪನ, ತಂಡ-1 ರಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 





77 


ಪ್ರಶಾಂತಿ ಜಿ. 
ಪಾವಸ್ಕರ್‌ 


2 


.ದ.ಸಹಾಯಕರು 


& 


ಸಿಬ್ಬಂದಿ (ಎಂ)- ಅಧೀಕ್ಷಕರು (ಆ) / ಪ್ರದ.ಸಹಾಯಕರು / 
ದ್ವಿದಧ.ಸಹಾಯಕರುಗಳ ಸಂಕಲನದ ಕೆಲಸ ನಿರ್ವಹಣೆ 





78 


ಕೃಷ್ಣಾನಂದ ನಾಯಕ್‌ 


2 


.ದ.ಸಹಾಯಕರು 


೩ 
2 


ಕೇಂದ್ರ ಕಛೇರಿ ಮತ್ತು ಅಧೀನ ಕಛೇರಿಗಳ ವಾಹನ ಗಳ ಕಡತಗಳ ನಿರ್ವಹಣೆ 
ಲೇಖನ ಸಾಮಾಗಿಗಳ ಖರೀದಿ ಮತ್ತು ನಿರ್ವಹಣೆ ದೂರವಾಣಿ ಹಾಗೂ 
ಇಂಟರ್‌ ಕಾಂ ಜೆರಾಕ್ಸ್‌ ಯಂತ್ರಗಳ ನಿರ್ವಹಣೆ ಸೆಕ್ಯೂರಿಟಿ ಮತ್ತು ಹೌಸ್‌ 
ಕೀಪಿಂಗ್‌ ಕಡತಗಳ ನಿರ್ವಹಣೆ ಸ್ವಚ್ಛತಾ ಸಾಮಾಗ್ರಿಗಳ ಖರೀದಿ ಮತ್ತು 
ವಿತರಣೆ ಹಾಗೂ ಮೇಲಾಧಿಕಾರಿಗಳು ಸೂಚಿಸುವ ಇತರೇ ಕಾರ್ಯಗಳ 
ನಿರ್ವಹಣೆ 





79 


ಎಂ.ಆರ್‌. ಮಧುರಾಣಿ 


2 


.ದ.ಸಹಾಯಕರು 


೩ 
2 


1 ವಿವಿಧ ಲೆಕ್ಕಶೀರ್ಷಿಕೆಗಳ ಮಾಸಿಕ ಕ್ರೋಢೀಕೃತ ವ್ಯಯತಃಖ್ರೆಗಳ ಹಾಗೂ 
ರಾಜಸ್ವ ಸ್ವೀಕೃತಿಗಳ ತಃಖ್ತೆಗಳ ತಯಾರಿಕೆ. 

2. ಇಲಾಖಾ ರಾಜಸ್ವ ಸ್ವೀಕೃತಿಗಳ ಲೆಕ್ಕವನ್ನು ಮಹಾಲೇಖಪಾಲರ 
ಲೆಕ್ಕದೊಂದಿಗೆ ಸಮನ್ವಯ ಗೊಳಿಸುವ ಕಾರ್ಯ ನಿರ್ವಹಣೆ. 

3. ಇಲಾಖಾ ಖರ್ಚು ವೆಚ್ಚಗಳ ಲೆಕ್ಕವನ್ನು ಮಹಾಲೇಖಪಾಲರ 
ಲೆಕ್ಕದೊಂದಿಗೆ ಸಮನ್ವಯ ಗೊಳಿಸುವ ಕಾರ್ಯ ನಿರ್ವಹಣೆ. 

4. ಕೇಂದ್ರ ಕಛೇರಿಯ ಮುದ್ರಣಾಲಯದ ನೌಕರರಿಗೆ ಉಪಹಾರ ಭತ್ಯ 
ಮಂಜೂರಾತಿ ಕಡತ. 


5. ಹೆಚ್‌.ಆರ್‌.ಎ0.ಎಸ್‌ ಬಿಲ್ಲುಗಳ ನಿರ್ವಹಣೆಯಲ್ಲಿ ಸಹಾಯಕರಾಗಿ ಕೆಲಸ 
ನಿರ್ವಹಣೆ. 





80 


ಎಂ. ರಮೇಶ್‌ 


2 


.ದ.ಸಹಾಯಕರು 


& 


ಗ್ರೂಪ್‌ ಡಿ ಸಂಕಲನ / ಅನ್ಯಸೇವೆ ಸಂಕಲನ ಮತ್ತು ಸರ್ಕಾರಿ ಸುತ್ತೋಲೆಗಳ 
ಹಾಗೂ ಕಾರ್ಯನಿರ್ವಹಣಾ ವರದಿಯ ನಿರ್ವಹಣೆ ಮತ್ತು ಅಭಿಲೇಖಾಲಯ 





81 


ಕೆ. ವಸಂತಕುಮಾರ್‌ 


2 


.ದ.ಸಹಾಯಕರು 


& 


1.  ಪವಾಸ ಪ್ರಯಾಣ ಭತ್ಯೆ / ವರ್ಗಾವಣೆ ಭತ್ಯೆ / ಹೆಚ್‌.ಟಿ.ಸಿ / ಎಲ್‌.ಟಿ.ಸಿ 
ಕಡತಗಳು ಮತ್ತು ಈ ಸಂಬಂಧ ಚೆಕ್‌ ರಿಜಿಸ್ಟರ್‌ ನಿರ್ವಹಣೆ. 


2. ನಿಯೋಜಿತ ನೌಕರರ ರಜೆ ವೇತನ ಬಿಲ್ಲುಗಳು (Pro-rata bills). 


3. ಇತರೆ ಪ್ರಕರಣಗಳು (ಬ್ಯಾಂಕ್‌ ಮತ್ತು ಸಹಕಾರ ಸಂಘಗಳ ಸಾಲ 
ವಸೂಲಾತಿ ಮತ್ತು ಇತರೆ). 


ಮಾಸಿಕ ಕ್ರೋಢೀಕೃತ ಬಾಕಿಪಟ್ಟಿ ತಯಾರಿಸುವುದು. 

ಟಿ.ಬಿ. ಸೀಲ್ಸ್‌ಗಳ ಕಡತ ನಿರ್ವಹಣೆ. 

ಮಾಸಿಕ ನಿಯತಕಾಲಿಕಗಳ ನಿರ್ವಹಣೆ. 

ಟಿ.ಡಿ.ಎಸ್‌. ವೇತನ ಮತ್ತು ವೇತನೇತರ ಕಡತಗಳ ನಿರ್ವಹಣೆ. 


ನಿಯೋಜನೆ ಮೇಲಿರುವ ನೌಕರರ ಗುಂಪು ವಿಮೆಯ ಡಿ.ಡಿ.ಗಳ ಹಾಗೂ 
ಸಂಬಂಧಪಟ್ಟ ಕಡತಗಳ ನಿರ್ವಹಣೆ. 


೫m ಈ ಛಾ ಜಾ 


9... ಗಂಥಾಲಯ (Library) ನಿರ್ವಹಣೆ. 





82 


ಅಂಬಿಕ ಎನ್‌.ಕುರಿ 


ನಿಯೋಜನೆ ಮೇರೆಗೆ ನೆಮ್ಮದಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ 





83 


ವಿ.ಎಸ್‌. ರವೀಂದ್ರ 


ಇತರೆ ಕಛೇರಿಗಳಿಂದ ಬರುವ ಟಪಾಲುಗಳ ಹಾಗೂ ಸಾರ್ವಜನಿಕರಿಂದ 
ಬರುವ ಪತ್ರಗಳನ್ನು ಸ್ವೀಕರಿಸುವುದು ಮತ್ತು ತಾಂತ್ರಿಕ ಶಾಖೆಯ ಪತ್ರಗಳನ್ನು 
ವಿತರಿಸುವುದು. 





84 


ಎ.ಎನ್‌. ನವೀನ್‌ 


ಪತ್ರಗಳನ್ನು ರವಾನಿಸುವುದು 








85 





ರೇಣುಕಮ್ಮ 








ಸಿಬ್ಬಂದಿ ಶಾಖೆ ಹಾಗೂ ಲೆಕ್ಕಪತ್ರ ಶಾಖೆಯ ಪತ್ರಗಳನ್ನು ನೋಂದಣಿ ಮಾಡಿ 
ವಿತರಿಸುವುದು 























































































































೩೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ತನ ಆ ಅರ್‌ ಹುದೆ ನಿರ್ವಹಿಸುತಿರುವ ಸಂಕಲನದ ವಿವರ 
ಹೆಸರು ಇ ಡ್‌ 
86 ಅನಿತಾ ಬಿ.ಎಂ. ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಬೆರಳಚ್ಚು ಕಾರ್ಯ ನಿರ್ವಹಣೆ 
87 ಅನಿತಾ ಜೆನಿಫರ್‌ ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಬೆರಳಚ್ಚು ಕಾರ್ಯ ನಿರ್ವಹಣೆ 
88 ಎ.ಆರ್‌. ಸವಿತ ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಬೆರಳಚ್ಚು ಕಾರ್ಯ ನಿರ್ವಹಣೆ 
89 ಎಂ. ಗೀತಾ ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಬೆರಳಚ್ಚು ಕಾರ್ಯ ನಿರ್ವಹಣೆ 
90 ಆರ್‌. ಪುಷ್ಪಲತಾ ಬೆರಳಚ್ಚುಗಾರರು ಎಲ್ಲಾ ಶಾಖೆಯ ಬೆರಳಚ್ಚು ಕಾರ್ಯ ನಿರ್ವಹಣೆ 
91 ಬಿ.ಎನ್‌.ರಾಜು ವಾಹನ ಚಾಲಕರು ನಿಯೋಜನೆ ಮೇರೆಗೆ ಜಿಲ್ಲಾಧಿಕಾರಿಗಳ ಕಛೇರಿ, ಬೆ೦ಗಳೂರು ನಗರ ಜಿಲ್ಲೆ ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. 

92 ಆನಂದಕುಮಾರ್‌ ವಾಹನ ಚಾಲಕರು ಇಲಾಖೆಯ ವಾಹನ ಚಾಲನೆ 

ಎ.ಆರ್‌. 
93 ಖಾಲಿ ವಾಹನ ಚಾಲಕರು ಇಲಾಖೆಯ ವಾಹನ ಚಾಲನೆ 

(ನಿಯೋಜನೆ ಕೃಷ್ಣಪ್ಪ 

(ಬಾಂದು ಜವಾನ) 
94 ಮುನಿರಾಜು ಎನ್‌ ದಫ್ಪರ್‌ಬಂದ್‌ ಭೂದಾಖಲೆಗಳ ಜಂಟಿ ನಿರ್ದೇಶಕರ ಶಾಖೆಯ ಕೆಲಸ ನಿರ್ವಹಣೆ 
95 ರಾಧಾಕೃಷ್ಣ ಎನ್‌ ದಫ್ಪರ್‌ಬಂದ್‌ ಅಭಿಲೇಖಾಲಯದ ಕೆಲಸ ನಿರ್ವಹಣೆ. 
96 ದುರ್ಗೇಶ್‌ ಕೆ. ದಫ್ಪರ್‌ಬಂದ್‌ ಅಭಿಲೇಖಾಲಯದ ಕೆಲಸ ನಿರ್ವಹಣೆ. 
97 ದ್ವಾರಕಾನಾಥ್‌ ಡಿ.ಎಸ್‌. ದಫ್ಪರ್‌ಬಂದ್‌ ಜೆರಾಕ್ಸ್‌ ಕೆಲಸ ನಿರ್ವಹಣೆ 
98 ಆಂಜನೇಯ ತಾಟಿ ದಫ್ಪರ್‌ಬಂದ್‌ ನಕಾಶೆ ದಾಖಲೆ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
99 ಅನಿಲ ಸಿ.ಎಸ್‌. ಜವಾನರು ಆಯುಕ್ತರ ಆಪ್ತ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
100 | ಅಶೋಕಾಚಾರ್‌ ಜವಾನರು ನಿಯೋಜನೆ ಮೇರೆಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ನಿರ್ವಹಣೆ 
101 ಚಿಕ್ಕಮ್ಮ ಜವಾನರು ರವಾನೆ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
102 | ಜಿ.ಶ್ರೀನಿವಾಸ್‌ ಜವಾನರು ರವಾನೆ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
103 | ಗೌರಮ್ಮ ಜವಾನರು ತಾಂತ್ರಿಕ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
104 | ಜಯಲಕ್ಷ್ಮಿ ಜವಾನರು ಸಿಬ್ಬಂದಿ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
105 ಎಂ.ಸಿ.ಅರುಣ್‌ಕುಮಾರ್‌ ಜವಾನರು ಸಹಾಯಕ ನಿರ್ದೇಶಕರು (ಆ) ರವರ ಬಳಿ ಕೆಲಸ ನಿರ್ವಹಣೆ 
106 | ರಾಜಣ್ಣ ಹೆಚ್‌. ಜವಾನರು ನಿಯೋಜನೆ ಮೇರೆಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ನಿರ್ವಹಣೆ 
107 | ರಾಮಚಂದ್ರ ಎಂ. ಜವಾನರು ಪಿ.ಎಂ.ಯು. ಶಾಖೆಯಲ್ಲಿ ಜೆರಾಕ್ಸ್‌ ನಿರ್ವಾಹಕರಾಗಿ ಕೆಲಸ ನಿರ್ವಹಣೆ 
108 | ಎಸ್‌.ಜಿ.ಸುಮ ಜವಾನರು ರವಾನೆ 
109 ಸರೋಜ ಜವಾನರು ನಕಾಶೆ ವಿಭಾಗದಲ್ಲಿ ಕೆಲಸ ನಿರ್ವಹಣೆ 
110 ಶಿವಶಂಕರಯ್ಯ ಜವಾನರು ಪಿ.ಎಂ.ಯು. ಘಟಕದಲ್ಲಿ ಕೆಲಸ ನಿರ್ವಹಣೆ 
111 ವಾಸಂತಿ ಜವಾನರು ನಿಯೋಜನೆ ಮೇರೆಗೆ ವಿಚಾರಣಾಧಿಕಾರಿಗಳು, ನಗರಮಾಪನ ತಂಡ-3 

ಕಛೇರಿಯ ಕೆಲಸ ನಿರ್ವಹಣೆ 

112 | ಆಂಜನಪ್ಪ ಜವಾನರು ಉಗ್ರಾಣ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
113 ಬಾಬುರಾವ್‌ ಜವಾನರು ನಿಯೋಜನೆ ಮೇರೆಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ನಿರ್ವಹಣೆ 
114 ಬಸವರಾಜು ಜವಾನರು ಲೆಕ್ಕಾಧಿಕಾರಿಗಳ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
115 | ಚೈತನ್ಯರಾವ್‌ ಜಾಧವ್‌ ಜವಾನರು ರಾತ್ರಿ ಕಾವಲುಗಾರರಾಗಿ ಕೆಲಸ ನಿರ್ವಹಣೆ 
116 ಈಶ್ವರ್‌ ಜವಾನರು ವಾಹನ ಚಾಲಕರಾಗಿ ಕೆಲಸ ನಿರ್ವಹಣೆ 
117 ಲಕ್ಕೇಗೌಡ ಜವಾನರು ಭೂಉನಿ ರವರ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 
118 | ನಾಗರಾಜು ಜವಾನರು ರಾತ್ರಿ ಕಾವಲುಗಾರರಾಗಿ ಕೆಲಸ ನಿರ್ವಹಣೆ 
119 ನವೀನ್‌ಕುಮಾರ್‌ ಜವಾನರು ಈ ಕಛೇರಿಯ ಪತ್ರಗಳನ್ನು ಹೊರಗಿನ ಕಛೇರಿಗಳಿಗೆ ಪೋಸ್ಟ್‌ - ಮುದ್ದಾಂ 











ಮೂಲಕ ಕಳುಹಿಸುವುದು ಹಾಗೂ ವಿಧಾನಸೌಧ, ಎ.ಜಿ. ಆಫೀಸ್‌ ಹಾಗೂ 
ಅಧೀನ ಕಛೇರಿಗಳಿಗೆ ಪತ್ರ ವಿತರಿಸುವುದು. 
































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೯೫ 
ಸಸಂ ತು ನಕರ ಹುದ್ದೆ ನಿರ್ವಹಿಸುತಿರುವ ಸಂಕಲನದ ವಿವರ 
ಹೆಸರು 4 ಹ 

120 | ರತ್ನಮ್ಮ ಜವಾನರು ಲೆಕ್ಕ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 

121 | ಶಿವಣ್ಣ ಎ.ಬಿ. ಜವಾನರು ತಾಂತ್ರಿಕ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 

122 | ಶ್ರೀನಿವಾಸ್‌ ಜವಾನರು ಲೆಕ್ಕ ಶಾಖೆಯಲ್ಲಿ ಕೆಲಸ ನಿರ್ವಹಣೆ 

123 ಗಂಗರಾಜು ಜಿ ಜವಾನರು ಉಪ ನಿರ್ದೇಶಕರು (ಆಡಳಿತ) ರವರ ಬಳಿ ಕೆಲಸ ನಿರ್ವಹಣೆ 

124 ಡಿ.ಟಿ.ಕೃಷ್ಣಾ ಜವಾನರು ಭೂದಾಖಲೆಗಳ ಉಪ ನಿರ್ದೇಶಕರ ಬಳಿ ವಾಹನ ಚಾಲಕರಾಗಿ ಕೆಲಸ 

ನಿರ್ವಹಣೆ 














ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (0) (%) 


ನೌಕರರು ಪಡೆಯುವ ತಿ೦ಗಳ ಗೌರವಧನದ ವಿವರ. 


ಸಾರ್ವಜನಿಕ ಪ್ರಾಧಿಕಾರದ ನಿಯಮಗಳಲ್ಲಿ ಉಪಬಂಧಿಸಿರುವಂತೆ ಪರಿಹಾರದ ವ್ಯವಸ್ಥೆಯು ಸೇರಿದಂತೆ ಅದರ ಪ್ರತಿಯೊಬ್ಬ ಅಧಿಕಾರಿ ಮತ್ತು 




























































































ಸ್ರ ಸಂ. ಅಧಿಕಾರಿ / ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 

1. ವಿ.ಪೊನ್ನುರಾಜ್‌, ಭಾ.ಆ.ಸೇ. ಆಯುಕ್ತರು 15600-39100 30770-00 
(ಕೇಂದ್ರ ಸರ್ಕಾರದ) 

2 ಕೃಷ್ಣಮೂರ್ತಿ ಗೋಪಾಲ್‌ ಭೂ.ಜಂ.ನಿ. (ವಿ ಮತ್ತು ತ) 40050-56550 45300-00 
3. ಎಂ.ಜಿ.ಭಟ್‌ ಲೆಕ್ಕಾಧಿಕಾರಿಗಳು 28100-50100 35400-00 
4. ಟಿ.ರವೀಂದ್ರಪ್ಪ ಉಪ ನಿರ್ದೇಶಕರು (ಆ) 28100-50100 33600-00 
5, ಸಿ.ಎನ್‌.ಶ್ರೀಧರ್‌ ಭೂ.ಉ.ನಿ. 28100-50100 37200-00 
6. ಜಿ.ವಿ.ವಸಂತಕುಮಾರ್‌ ಸಹಾಯಕ ನಿರ್ದೇಶಕರು(ಆ) 21600-40050 37200-00 
7. ಎಂ.ಆರ್‌.ನಳಿನಿ ಸಹಾಯಕ ನಿರ್ದೇಶಕರು(ಆ) 21600-40050 27400-00 
8. ಬಿ.ಆರ್‌.ಈಶ್ವರಿ ಲೆಕ್ಕಾಧೀಕ್ಷಕರು 21600-40050 26000-00 
9. ಎಸ್‌.ಕೆ.ಛಂಡಾರಿ ಅಧೀಕ್ಷಕರು (ನಕಾಶೆ) 20000-36300 32000-00 
10. ಹೆಚ್‌.ಬಿ.ಬಡಿಗೇರ್‌ ಅಧೀಕ್ಷಕರು (ಕಾ.ನಿ.) 20000-36300 32000-00 
11, ಹೆಚ್‌.ಎನ್‌.ಹೊನ್ನೇಶ್‌ ಅಧೀಕ್ಷಕರು (ಕಾ.ನಿ.) 20000-36300 32000-00 
12. ಎಂ.ಎಸ್‌.ನಿರಂಜನ್‌ ಅಧೀಕ್ಷಕರು (ಕಾ.ನಿ.) 20000-36300 
13, ಬಿ.ಎಸ್‌. ಮಹಾಲಿಂಗಪ್ಪ ಅಧೀಕ್ಷಕರು (ಕಾ.ನಿ.) 20000-36300 
14. ಎಸ್‌. ನಾಗರಾಜು ಅಧೀಕ್ಷಕರು (ಕಾ.ನಿ.) 20000-36300 
15. | ಎಂ.ವೆಂಕಟೇಶ್‌ ಅಧೀಕ್ಷಕರು (ಕಾ.ನಿ.) 20000-36300 
16. | ಎಸ್‌.ಹೆಚ್‌. ಎಂಡಿಗೇರಿ ಅಧೀಕ್ಷಕರು (ಕಾ.ನಿ.) 20000-36300 
17. ಎಸ್‌.ಎನ್‌.ದುರ್ಗಪ್ಪ ಅಧೀಕ್ಷಕರು (ಕಾ.ನಿ.) 20000-36300 
18, ನಾಗನಾಥ ದಾಸೂರ ಅಧೀಕ್ಷಕರು (ಕಾ.ನಿ.) 20000-36300 
19. ಹರಿದಾಸ ಭಟ್ಟ ಅಧೀಕ್ಷಕರು (ಕಾ.ನಿ.) 20000-36300 
20. | ಕೆ.ಆರ್‌. ವಸಂತ ಅಧೀಕ್ಷಕರು (ಆ) 20000-36300 24600-00 
2. ಗಾಳಪ್ಪ ಎಂ. ಅಧೀಕ್ಷಕರು (ಆ) 20000-36300 23400-00 
ಸಿ ಪುಟ್ಟರಂಗಯ್ಯ ಜಿ.ಹೆಚ್‌. ಅಧೀಕ್ಷಕರು (ಆ) 20000-36300 22800-00 
23. ಎಂ.ಎನ್‌. ಜೈಪ್ರಕಾಶ್‌ ಅಧೀಕ್ಷಕರು (ಆ) 20000-36300 26700-00 
24. (ವಿ. ಪ್ರಸನ್ನ ಅಧೀಕ್ಷಕರು (ಆ) 20000-36300 
25. ಟಿ.ಜಿ. ಆ೦ಜನೇಯ ಪರ್ಯಾವೇಕ್ಷಕರು (ನಕಾಶೆ) 17650-32000 22200-00 
26. ಮಲ್ಕಣ್ಣ ಪರ್ಯಾವೇಕ್ಷಕರು (ನಕಾಶೆ) 17650-32000 30400-00 
27. ಕೆ.ಎನ್‌. ಶಾರದ ಪರ್ಯಾವೇಕ್ಷಕರು 17650-32000 22800-00 
28. ಆನಂದರಾವ್‌ ಆರ್‌. ಪರ್ಯಾವೇಕ್ಷಕರು 17650-32000 27400-00 















































































































































೩೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 

ತ್ರ. ಸಂ. ಅಧಿಕಾರಿ / ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
29. | ಪ್ರಕಾಶ್‌ ಪರ್ಯಾವೇಕ್ಷಕರು 17650-32000 30400-00 
30. | ಖಾಲಿ ಪರ್ಯಾವೇಕ್ಷಕರು 17650-32000 

(ಕೆಂಪರಾಜು - ನಿಯೋಜನೆ ಮೇರೆಗೆ) 

31. ವೈ.ಹೆಚ್‌. ನಿರ್ಮಲ ಪ್ರ.ದ.ಸಹಾಯಕರು 14550-26700 21000-00 
32. | ಹೆಚ್‌. ಶಿವರಾಮಮೂರ್ತಿ ಪ್ರ.ದ.ಸಹಾಯಕರು 14550-26700 24000-00 
33. | ಕೆ. ಸುಜಾತ ಪ್ರ.ದ.ಸಹಾಯಕರು 14550-26700 17200-00 
34. |ಕೆ. ಗೌರಮ್ಮ ಪ್ರ.ದ.ಸಹಾಯಕರು 14550-26700 21000-00 
35. ಪರಮೇಶ್ವರಪ್ಪ ಪ್ರ.ದ.ಸಹಾಯಕರು 14550-26700 20000-00 
36. | ರಿಯಾಜ್‌ ಸಲೀಮ್‌ ಪ್ರ.ದ.ಸಹಾಯಕರು 14550-26700 24000-00 
37. | ಹೆಚ್‌.ಟಿ. ನಾಗೇಶ್‌ ಪ್ರ.ದ.ಸಹಾಯಕರು 14550-26700 23400-00 
38. | ಆರ್‌. ಜಗದೀಶ್‌ ಪ್ರ.ದ.ಸಹಾಯಕರು 14550-26700 21600-00 
39. | ವೃಂದ ಸಂಗಮ್‌ ಪ್ರ.ದ.ಸಹಾಯಕರು 14550-26700 21000-00 
40. | ಆರ್‌.ದರ್ಶನ್‌ ಪ್ರ.ದ.ಸಹಾಯಕರು 14550-26700 15250-00 
4]. ಯಶೋಧಮ್ಮ ಪ್ರ.ದ.ಸಹಾಯಕರು 14550-26700 21000-00 
42. | ನರಸಿಂಹಮೂರ್ತಿ ಪ್ರ.ದ.ಸಹಾಯಕರು 14550-26700 24000-00 
43. | ಭಾಗ್ಯಮ್ಮ ಎನ್‌. ಶೀಘಲಿಪಿಗಾರರು 14550-26700 22800-00 
44. | ಡಿ.ಜಿ.ಪುಂಡಲೀಕ ಪ್ರ.ದ.ನಕಾಶೆಗಾರರು 17650-32000 22200-00 
45. ಅಣ್ಣಯ್ಯಕೆ. ಪ್ರದ.ನಕಾಶೆಗಾರರು 14550-26700 17650-00 
46. | ಬಾಲಾಜಿ ಎಂ. ಪ್ರದ.ನಕಾಶೆಗಾರರು 14550-26700 17650-00 
47. | ಹನುಮಂತರಾಯಪ್ಪ ಪ್ರದ.ನಕಾಶೆಗಾರರು 14550-26700 17200-00 
48. | ನಾಗೇಂದಕುಮಾರ್‌ ಪ್ರ.ದ.ನಕಾಶೆಗಾರರು 14550-26700 20500-00 
49. | ನರಸಪ್ಪ ಪ್ರದ.ನಕಾಶೆಗಾರರು 14550-26700 18100-00 
50. | ರಾಜಶೇಖರ್‌ ಪ್ರದ.ನಕಾಶೆಗಾರರು 14550-26700 17650-00 
51. ಸೂರಿಬಾಬು ಪ್ರದ.ನಕಾಶೆಗಾರರು 14550-26700 17650-00 
52. | ಮಮತ ಭೂಮಾಪಕರು 13600-26000 17650-—00 
53. | ಇ. ಅನಿತಾ ಭೂಮಾಪಕರು 14550-26700 19500-00 
54. | ಬಿ.ಎಂ. ಶೀಲಾದೇವಿ ಭೂಮಾಪಕರು 14550-26700 19500-00 
55. | ಕೆ.ನಂದಿನಿ ಭೂಮಾಪಕರು 12500-24000 14550-00 
56. | ಸುಗುಣ ಭೂಮಾಪಕರು 13600-26000 17650-00 
57. | ಸಿ.ಜಿ.ಗೀತಾಮಣಿ ಭೂಮಾಪಕರು 13600-26000 17650-00 
58. | ಹೆಚ್‌.ಕೆ. ಸುಜಾತ ಭೂಮಾಪಕರು 14550-26700 19500-00 
59. ಲಕ್ಷ್ಮೀನಾರಾಯಣಶೆಟ್ಟಿ ಭೂಮಾಪಕರು 13600-26000 18550-00 
60. | ಎ.ಸಿ.ಕಿರಣ್‌ ಕುಮಾರ್‌ ಭೂಮಾಪಕರು 14550-26700 19500-00 
61, ಬಾಲಾಜಿ ಎಸ್‌ ಭೂಮಾಪಕರು 12500-24000 13000-00 
62. | ಆರ್‌. ತೋಂಟಾರಾಧ್ಯ ಭೂಮಾಪಕರು 14550-26700 19500-00 
63. | ಬಿ.ಶ್ರೀನಿವಾಸಪ್ಪ ಭೂಮಾಪಕರು 12500-24000 18100-00 
64. | ರಾಧಿಕಾ ಟಿ.ಹೆಚ್‌. ಭೂಮಾಪಕರು 14550-26700 19500-00 
65. | ಹೆಚ್‌.ಸಿ.ಲತಾ ಭೂಮಾಪಕರು 12500-24000 13000-00 
66. | ಗಾಯಿತ್ರಿ ಭೂಮಾಪಕರು 13600-26000 17650-00 















































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೯೭ 

ಸ್ರ ಸಂ. ಅಧಿಕಾರಿ / ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
67. | ಎ.ಅನುರಾಧ ಭೂಮಾಪಕರು 
68. | ಡಿ.ವೆಂಕಟೇಶ್‌ ಭೂಮಾಪಕರು 12500-24000 17650-00 
69. | ಎಸ್‌.ಪೂರ್ಣೀಮಾ (ಪ್ರಸೂತಿ ರಜೆಯ ಭೂಮಾಪಕರು 

ಮೇಲೆ ತೆರಳಿರುತ್ತಾರೆ) 
70. ವೆಂಕಟೇಶಯ್ಯ ದ್ವಿದ.ಸಹಾಯಕರು 14550-26700 29500-00 
71. ಜೈಮೇರಿ ದ್ವಿದ.ಸಹಾಯಕರು 12500-24000 16000-00 
72. ಪುಷ್ಪಲತಾ ಸಿ. ಆಚಾರ್‌ ದ್ವಿದ.ಸಹಾಯಕರು 12500-24000 16000-00 
73. | ಎಂ.ಹೆಚ್‌. ಶೈಲಾ ದ್ವಿದ.ಸಹಾಯಕರು 12500-24000 15600-00 
74. | ಕೇಶವಮೂರ್ತಿ ದ್ವಿದ.ಸಹಾಯಕರು 12500-24000 16000-00 
75. | ರವಿಕುಮಾರ್‌ ಆರ್‌.ಪಿ. ದ್ವಿದ.ಸಹಾಯಕರು 12500-24000 15600-00 
76. | ರೂಪಶ್ರೀ ಪಿ. ದ್ವಿದ.ಸಹಾಯಕರು 11000-21000 13000-00 
77. | ಪ್ರಶಾಂತಿ ಜಿ. ಪಾವಸ್ಕರ್‌ ದ್ವಿದ.ಸಹಾಯಕರು 11000-21000 12750-00 
78. ಕೃಷ್ಣಾನಂದ ನಾಯಕ್‌ ದ್ವಿದ.ಸಹಾಯಕರು 11000-21000 12750-00 
79. | ಎಂ.ಆರ್‌. ಮಧುರಾಣಿ ದ್ವಿದ.ಸಹಾಯಕರು 11000-21000 12000-00 
80. | ಎಂ. ರಮೇಶ್‌ ದ್ವಿದ.ಸಹಾಯಕರು 11000-21000 12000-00 
81. ಕೆ. ವಸಂತಕುಮಾರ್‌ ದ್ವಿದ.ಸಹಾಯಕರು 11000-21000 12000-00 
82. | ಅಂಬಿಕ ಕುರಿ ದ್ವಿದ.ಸಹಾಯಕರು 11000-21000 11800-00 
83. ವಿ.ಎಸ್‌. ರವೀಂದ್ರ ದ್ವಿದ.ಸಹಾಯಕರು 11000-21000 11800-00 
84. | ಎ.ಎನ್‌. ನವೀನ್‌ ದ್ವಿದ.ಸಹಾಯಕರು 11600-21000 11000-00 
85. ರೇಣುಕಮ್ಮ ದ್ವಿದ.ಸಹಾಯಕರು 11000-21000 11000-00 
86. | ಅನಿತಾ ಬಿ.ಎಂ. ಬೆರಳಚ್ಚುಗಾರರು 12500-24000 16800-00 
87. | ಅನಿತಾ ಜೆನಿಫರ್‌ ಬೆರಳಚ್ಚುಗಾರರು 12500-24000 16400-00 
88. ಎ.ಆರ್‌. ಸವಿತ ಬೆರಳಚ್ಚುಗಾರರು 13600-26000 16800-00 
89. ಎಂ. ಗೀತಾ ಬೆರಳಚ್ಚುಗಾರರು 12500-24000 16400-00 
90. | ಆರ್‌. ಪುಷ್ಪಲತಾ ಬೆರಳಚ್ಚುಗಾರರು 12500-24000 16800-00 
9]. ಬಿ.ಎನ್‌.ರಾಜು ವಾಹನ ಚಾಲಕರು 13600-26000 17200-00 
92. | ಆನಂದಕುಮಾರ್‌ ಎ.ಆರ್‌. ವಾಹನ ಚಾಲಕರು 11000-21000 13000-00 
93. | ಖಾಲಿ ವಾಹನ ಚಾಲಕರು 
(ನಿಯೋಜನೆ ಕೃಷ್ಣಪ್ಪ (ಬಾ೦ದು ಜವಾನ) 

94. | ಮುನಿರಾಜು ಎನ್‌ ದಫ್ಪರ್‌ಬಂದ್‌ 11000-19000 14550-00 
95. ರಾಧಾಕೃಷ್ಣ ಎನ್‌ ದಫ್ಪರ್‌ಬಂದ್‌ 11000-19000 18550-00 
96. | ದುರ್ಗೇಶ್‌ ಕೆ. ದಫ್ಪರ್‌ಬಂದ್‌ 11000-19000 11800-00 
97. ದ್ವಾರಕಾನಾಥ್‌ ಡಿ.ಎಸ್‌. ದಫ್ಪರ್‌ಬಂದ್‌ 11000-19000 16400-00 
98. | ಆಂಜನೇಯ ತಾಟಿ ದಫ್ಪರ್‌ಬಂದ್‌ 11000-19000 19000-00 
99. | ಅನಿಲ ಸಿ.ಎಸ್‌. ಜವಾನರು 9600-14550 10400-00 
100. | ಅಶೋಕಾಚಾರ್‌ ಜವಾನರು 9600-14550 10000-00 
101. ಚಿಕ್ಕಮ್ಮ ಜವಾನರು 9600-14550 11400-00 
102. | ಜಿ.ಶ್ರೀನಿವಾಸ್‌ ಜವಾನರು 9600-14550 9600-00 
103. ಗೌರಮ್ಮ ಜವಾನರು 10400-16400 12750-00 




























































































೩೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 

ಸ್ರ ಸಂ. ಅಧಿಕಾರಿ / ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
104. | ಜಯಲಕ್ಷ್ಮಿ ಜವಾನರು 9600-14550 10200-00 
105. | ಎಂ.ಸಿ.ಅರುಣ್‌ಕುಮಾರ್‌ ಜವಾನರು 9600-14550 10000-00 
106. | ರಾಜಣ್ಣ ಹೆಚ್‌. ಜವಾನರು 11000-19000 20350-00 
107. | ರಾಮಚಂದ್ರ ಎಂ. ಜವಾನರು 9600-14550 10000-00 
108. | ಎಸ್‌.ಜಿ.ಸುಮ ಜವಾನರು 9600-14550 10800-00 
109. | ಸರೋಜ ಜವಾನರು 11000-19000 16000-00 
110. | ಶಿವಶ೦ಕರಯ್ಯ ಜವಾನರು 11000-19000 16000-00 
111. | ವಾಸಂತಿ ಜವಾನರು 9600-14550 9800-00 
112. | ಆಂಜನಪ್ಪ ಜವಾನರು 11000-19000 15600-00 
113. | ಬಾಬುರಾವ್‌ ಜವಾನರು 11000-19000 16000-00 
114. | ಬಸವರಾಜು ಜವಾನರು 11000-19000 16000-00 
115. | ಚೈತನ್ಯರಾವ್‌ ಜಾಧವ್‌ ಜವಾನರು 11000-19000 14550-00 
116. | ಈಶ್ವರ್‌ ಜವಾನರು 11000-19000 16000-00 
117. | ಲಕ್ಕೇಗೌಡ ಜವಾನರು 11600-21000 16000-00 
118. | ನಾಗರಾಜು ಜವಾನರು 4800-7275 5400-00 
119, | ನವೀನ್‌ಕುಮಾರ್‌ ಜವಾನರು 10400-16400 12000-00 
120. | ರತ್ನಮ್ಮ ಜವಾನರು 9600-14550 1600-00 
121. | ಶಿವಣ್ಣ ಎ.ಬಿ. ಜವಾನರು 10400-16400 13900-00 
122. | ಶ್ರೀನಿವಾಸ್‌ ಜವಾನರು 11600-21000 16000-00 
123. | ಗಂಗರಾಜು ಜಿ ಜವಾನರು 9600-14550 10000-00 
124. | ಡಿ.ಟಿ.ಕೃಷ್ಣಾ ಜವಾನರು 11600-21000 12250-00 

















ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (0) (x) ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಪರಿಹಾರ ಮೊತ್ತದ ಪದ್ದತಿ:- 


ವಿವರ ಈ ಕೆಳಗಿನಂತಿರುತ್ತದೆ. 


ದಿನಾಂಕ:1.4.2012 ರಿಂದ ಅನ್ವಯಿಸುವಂತೆ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ನಿವೃತ್ತಿ ನಂತರದ ಪರಿಹಾರದ ಮೊತ್ತ / ನಿವೃತ್ತಿ ವೇತನದ 





ಮ 


ಖ್ಯೆ 


2 
ವಟ 


ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ನೀಡಲಾಗುವ 
ಪರಿಹಾರದ ಮೊತ್ತ/ನಿವೃತ್ತಿ ವೇತನ 


ಸೇವೆಯಲ್ಲಿದ್ದು ಮರಣ ಹೊಂದುವ ಸರ್ಕಾರಿ ನೌಕರರಿಗೆ ನೀಡಲಾಗುವ 
ಪರಿಹಾರದ ಮೊತ್ತ / ಕುಟುಂಬ ನಿವೃತ್ತ ವೇತನ 





ಕ 


ನಿವೃತ್ತಿ ವೇತನ;- 

ಸರ್ಕಾರಿ ನೌಕರರು ಸಲ್ಲಿಸಿದ ಸೇವೆಗೆ ಅನುಗುಣವಾಗಿ 
ಗರಿಷ್ಠ 33 ವರ್ಷಗಳ ಪರಿಮಿತಿಗೆ ಒಳಪಟ್ಟು ಉಪಲಬ್ಬ್ದಗಳ 
ಅರ್ಧದಷ್ಟು ಮತ್ತು ಭತ್ಯೆಗಳು 


ಕುಟುಂಬ ನಿವೃತ್ತ ವೇತನ್ಯ- 

ಎ) ಉಪಲಬ್ದಗಳ ಶೇಕಡ 30 ರಷ್ಟು ಮತ್ತು ಭತ್ಯೆಗಳು. 

ಬಿ) 7 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಅರ್ಹದಾಯಕ ಸೇವೆ ಸಲ್ಲಿಸಿ ಮೃತಪಟ್ಟ 
ಸರ್ಕಾರಿ ನೌಕರರನ ಅಂತಿಮ ಉಪಲಬ್ದಗಳ ಶೇಕಡ 50 ರಷ್ಟು ಅಥವ 
ಸಾಮಾನ್ಯ ಕುಟುಂಬ ನಿವೃತ್ತಿ ವೇತನದ ಎರಡರಷ್ಟು ಇವುಗಳಲ್ಲಿ ಯಾವುದು 
ಕಡಿಮೆಯೂ ಆ ಮೊತ್ತವನ್ನು ಮರಣ ಹೊಂದಿದ ದಿನಾಂಕದಿಂದ 7 
ವರ್ಷದವರೆಗೆ ಅಥವಾ ಆ ವ್ಯಕ್ತಿ ಬದುಕಿದಲ್ಲಿ 65 ವರ್ಷಗಳನ್ನು ಪೂರೈಸುತ್ತಿದ್ದ 
ದಿನಾಂಕದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಆ ದಿನಾಂಕ ದವರೆಗೆ 
ಭತ್ಯೆಗಳೊಂದಿಗೆ ಮಂಜೂರು ಮಾಡಲಾಗುವುದು. 











ನಿವೃತ್ತಿ ಉಪದಾನ:-_ ಸರ್ಕಾರಿ ನೌಕರರನ್ನು ಕನಿಷ್ಠ 10 
ಅರ್ಧ ವರ್ಷಗಳಿಗೆ ಕಡಿಮೆ ಇಲ್ಲದೆ(ಆರು ಮಾಸಿಕ 
ಸೇವಾವಧಿ) ಅರ್ಹದಾಯಕ ಸೇವಾವಧಿಯನ್ನು 
ಪೂರೈಸಿದ್ದಲ್ಲಿ ಹಾಗೆ ಪೂರ್ಣಗೊಳಿಸಲಾದ ಪ್ರತಿ ಅರ್ಧ 
ವರ್ಷಗಳ ಸೇವಾವಧಿಗೆ ಉಪಲಬ್ದಗಳ 14 ನೇ 
ಅಂಶದಷ್ಟನ್ನು ಗರಿಷ್ಠ ಮಿತಿ ಉಪಲಬ್ದ್ಬಗಳ 16% ಪಟ್ಟನ್ನು 
ಮೀರದಂತೆ ಗರಿಷ್ಠ ಮೊತ್ತ ರೂ.10 ಲಕ್ಷಗಳಿಗೊಳಪಟ್ಟು 
ಮಂಜೂರು ಮಾಡಲಾಗುವುದು. 





ಮರಣ ಉಪದಾನ:-_ ಒಂದು ವರ್ಷಕ್ಕಿಂತಾ ಕಡಿಮೆ ಸೇವೆ ಸಲ್ಲಿಸಿ ಮೃತಪಟ್ಟರೆ 
ಉಪಲಬ್ಬಗಳ ಎರಡರಷ್ಟು ಒಂದು ವರ್ಷಕ್ಕಿಂತ ಹೆಚ್ಚು ಆದರೆ 5 
ವರ್ಷಗಳಿಗಿಂತಾ ಕಡಿಮೆ ಸೇವೆಗೆ ಉಪಲಬ್ದಗಳ ಆರರಷ್ಟು ಐದು 
ವರ್ಷಗಳಿಗಿಂತ ಹೆಚ್ಚು ಆದರೆ 20 ವರ್ಷಗಳಿಗಿಂತ ಕಡಿಮೆ ಸೇವೆಗೆ 
ಉಪಲಬ್ದಗಳ ಹನ್ನೆರಡರಷ್ಟು, 20 ವರ್ಷಗಳಿಗಿಂತ ಹೆಚ್ಚಿನ ಸೇವೆ ಪೂರೈಸಿದ 
ಪ್ರತಿ ಅರ್ಧ ವರ್ಷದ ಅರ್ಹತಾ ಸೇವಾವಧಿಗೆ ಉಪಲಬ್ದದ ಅರ್ಧದಷ್ಟನ್ನು 
ಗರಿಷ್ಠ ಮಿತಿ ಉಪಲಬ್ದಗಳ 33 ಪಟ್ಟು ಅಥವಾ 10 ಲಕ್ಷಗಳಿಗೊಳಪಟ್ಟು 
ಮಂಜೂರು ಮಾಡಲಾಗುವುದು. 











ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೭೯೯ 














ಕ್ರಮ ನಿವೃತ್ತಿ ಹೊಂದುವ ಸರ್ಕಾರಿ ನೌಕರರಿಗೆ ನೀಡಲಾಗುವ ಸೇವೆಯಲ್ಲಿದ್ದು ಮರಣ ಹೊಂದುವ ಸರ್ಕಾರಿ ನೌಕರರಿಗೆ ನೀಡಲಾಗುವ 
ಸಂಖ್ಯೆ ಪರಿಹಾರದ ಮೊತ್ತ/ನಿವೃತ್ತಿ ವೇತನ ಪರಿಹಾರದ ಮೊತ್ತ / ಕುಟುಂಬ ನಿವೃತ್ತ ವೇತನ 
3. ಅಂತಿಮ ಗಳಿಕೆ ರಜೆ ನಗಧೀಕರಣ ಸೌಲಭ್ಯ:- ಅಂತಿಮ ಗಳಿಕೆ ರಜೆ ನಗಧೀಕರಣ ಸೌಲಭ್ಯ:- 


ಸರ್ಕಾರಿ ನೌಕರರು ನಿವೃತ್ತಿ ದಿನಾ೦ಕದಂತ್ಯಕ್ಕೆ ಗಳಿಕೆ ರಜೆ | ಸರ್ಕಾರಿ ನೌಕರರನ ಮರಣದ ದಿನಾಂಕದಂತ್ಯಕ್ಕೆ ಗಳಿಕೆ ರಜೆ ಖಾತೆಯಲ್ಲಿ ಬಾಕಿ 
ಖಾತೆಯಲ್ಲಿ ಬಾಕಿ ಉಳಿಸಿಕೊಂಡಿರುವ ರಜೆಯನ್ನು(ಗರಿಷ್ಠ | ಉಳಿಸಿಕೊಂಡಿರುವ ರಜೆಯನ್ನು(ಗರಿಷ್ಠ 300 ದಿನಗಳಿಗೆ ಒಳಪಟ್ಟು) ಸರ್ಕಾರಕ್ಕೆ 
300 ದಿನಗಳಿಗೆ ಒಳಪಟ್ಟು) ಸರ್ಕಾರಿಕ್ಕೆ ಅಧ್ಯರ್ಪಿಸಿಕೊಂಡು ಅಧ್ಯರ್ಪಿಸಿಕೊಂಡು ಬದಲಿಗೆ ವೇತನ ಮತ್ತು ಭತ್ಯೆ ನೀಡಲಾಗುವುದು. 

ಬದಲಿಗೆ ವೇತನ ಮತ್ತು ಭತ್ಯೆ ನೀಡಲಾಗುವುದು. 











ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (b) (xi) 
ಅನುಬಂಧ-1 
2012-2013 ರ ಆಯವ್ಯಯ 


ಅಧಿಕಾರಿ ವೇತನ, ಸಿಬ್ಬಂದಿ ವೇತನ, ನಿಗಧಿತ ಪ್ರಯಾಣ ಭತ್ಯೆಗಳು, ತುಟ್ಟಿಭತ್ಯೆ, ಇತ್ಯಾದಿಯ ಮೇರೆಗೆ 2011-2012, 2012-2013 ರ ಆಯವ್ಯಯ 
ನಡುವಣ ವ್ಯತ್ಯಾಸಗಳು 































































































ಹೆಚ್ಚುವರಿ) ಹೆಚ್ಚುವರಿ ಮಂಜೂರು / ತೆಗೆದು ಹಾಕುವ ಅಥವಾ 
ಕ್ರ 2011-2012 2012-2013 ಪರಿಷ್ಕತಗೊಳಿಸಲು ಸರ್ಕಾರಿ ಆದೇಶಗಳ 
ಶೀರ್ಷಿಕೆ ಇಳುವರಿ(-) ಚ 
ಸಂ ಆಯವ್ಯಯ ಆಯವ್ಯಯ ಉದ್ದರಣೆಗೊಳಿಸುವುದರೊಂದಿಗೆ ವ್ಯತ್ಯಾಸದೊಂದಿಗೆ 
ವ್ಯತ್ಯಾಸ ವಿವರಣೆ 
(ರೂ. ಲಕ್ಷಗಳಲ್ಲಿ) 
2029-00-001-0-01 - ನಿರ್ದೇಶನ ಮತ್ತು ಆಡಳಿತ 
1 ಅಧಿಕಾರಿಗಳ ವೇತನ 28.97 26.85 (-) 2.12 
2 ಸಿಬ್ಬಂದಿ ವೇತನ 200.76 202.64 (+) 1.88 
3 ತುಟ್ಟಿಭತ್ಯೆ 127.94 157.95 (+) 30.01 
4 ಇತರೆ ಭತ್ಯೆಗಳು 57.89 68.76 (+)10.87 
ಒಟ್ಟು 415.56 456.2 (+)40.64 
(೨೩.12 
2029-00-102-1-01 - ನಗರಮಾಪನ 
1 ಅಧಿಕಾರಿಗಳ ವೇತನ 34.06 37.56 (+) 3.5 
2 ಸಿಬ್ಬಂದಿ ವೇತನ 643.51 622.09 (-) 21.42 
3 ತುಟ್ಟಿಭತ್ಯೆ 363.62 454.88 (+) 9.26 
4 ಇತರೆ ಭತ್ಯೆಗಳು 110.56 108.46 (-) 2.10 
ಒಟ್ಟು 1151.75 1222.99 (+) 12.76 
(೨) 23.52 
2029-00-103-1-01 - ಕಾರ್ಯನಿರ್ವಾಹಕ ಸಿಬ್ಬಂದಿ” 
1 ಅಧಿಕಾರಿಗಳ ವೇತನ 13.15 14.023 (+) 0.873 
2 ಸಿಬ್ಬಂದಿ ವೇತನ 181.604 199.144 (+) 17.54 
3 ತುಟ್ಟಿಭತ್ಯೆ 102.753 135.206 (+) 32.453 
4 ಇತರೆ ಭತ್ಯೆಗಳು 181.36 340.743 (+) 159.383 
ಒಟ್ಟು 478.867 689.116 (+) 210.49 
ಒಟ್ಟು 2046.177 2368.306 (+) 263.649 
(೨) 25.64 























೩೮೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


ಭಾಗ ೩ 





Detailed Estimates of Expenditure for the year 2011-12 (Non-plan) Department: Survey Settlement 
and Land Records 



















































































(Rs. In lakhs) 
Fe ದಾ p | ಸ i A p | ಲ c ಬ 
5 (ನ ನ 0 ವ ಷೆ a < Uy ui ui 2 ui ರಾ 9 ಲ ಅ 
ಇ ಕ E815] ೦೮ |. ತ ಶ್ರ |. | ೮ |॥₹ೆ|೦| ಹೆ. 8 |8| 3 
[3] ದಾ ಗ್ರ ಇ ಆ ೦ ಸತ್ತಾ ಶಾ ೧ ೦ ೯ Cc ೦ 
೫4 ಕ್ಷಿಕ[ಕ್ರ'| ಪ ೫. |58/|ಶ್ವ | 8 |8| 8 | 8 | ಕ್ರ | 8) “೯ 
ಅ ಅ ಈ ಅ ೦ ಫ್‌ ( 
1 2 3 4 5 6 7 8 9 10 11 12 13 14 15 
2029-00-001-0-01 23.49 132.60 | 109.27 51.32 0.71 2.00 1.08 2.98 1.23 5.90 6.48 337.06 
Direction and 
Administration 
2029-00-102-1-01 25.86 455.43 | 336.90 86.83 ಔಡ 6.00 3.16 0.76 0.49 9.43 5.30 932.43 
City Survey 
Operations 
2029-00-103-1-01 8.85 17339 | A2F5Z 22.95 0.96 3.00 3.80 4.63 0.06 0.01 0.20 11.92 | 0.36 357.70 
Executive 
Establishment 
Total 58.20 | 761.42 | 573.74 | 161.10 | 3.94 | 11.00 | 8.04 | 8.37 | 1.78 | 0.01 | 15.53 | 11.92 | 12.14 | 1627.19 
ANNUAL PLAN 2012-13 OUTLAY AND EXPENDITURE (Rs. in lakhs) 
sl Outlay Releases Expendi 
ಜೆ Name of the scheme ture upto Remarks 
No. Central | State Total | Central | State | Total 
31-7-12 
1 STATE SECTOR 
2506-00-101-5-01 
Creation of cell for Training of officers 
compilation of reports on and staff of survey 
land reforms and revenue 
125-Modernisation department in 
R ಕ ಕ respect of survey 
i) Strengthening of trainin 
1 ; y - 20.00 20.00 - 8.00 8.00 0.49 matters. 
institutes at Mysore & 
Gulbarga 
ii Maintenance of Project - 15.00 15.00 - 6.00 6.00 3.95 Maintenance of PMU 
Monitoring Unit and Head and head office. 
Office 
iii) Training for surveyors § 4.73 4.73 - 2.00 2.00 ಇ Training of officers, 
and supervisors regarding supervisors and 
Mojini, Collabland and surveyors regarding 
conducting of departmental Mojini, 11E sketchs 
workshop and collabland 
software. 
Conducting of 
departmental 
workshops. 
2 Centrally Sponsored Ongoing resurvey 
Scheme of Strengthening work in Belgaum 
of Revenue district. Pilot project 
Administration and taken up in 
Updation of Land Arebommanahalli 
Records (SRA & and 
ULR)(50:50) 250.00 Kodigebommanahalli 
2506-00-101-5-11-059 villages of 
Other expenses Nelamangala taluk. 
250.00 | 500.00 | 65.00 | 65.00 | 130.00 - 
IResurvey of Belgaum 
district 









































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೮೦೧ 





















































sl Outlay Releases Expendi 
i Name of the scheme ture upto Remarks 
No. Central | State Total | Central | State | Total 
31-7-12 
ii)Strengthening of two Providing of 
Training Institutes at 17.50 17.50 | 35.00 | infrastructure to two 
Mysore & Gulbarga training institutes at 
Mysore and 
Gulbarga. 

3 | Centrally Sponsored 
Scheme of 
Computerization of Land 
Records (CLR)- 

Out of thet t of 
2506-00-101-5-10-125 as 
ಗ್‌ 1.94cr pages to be 
Modernization ಲ 
scanned and printed 

1. Scanning, cleaning and 0.17cr pages 

printing of cadastral 260.00 - 260.00 - scanned and printed 
survey records. 900.00 900.00 during 2012-13. 

2. Training of staff on - 40.00 - 40.00 - Training to be 
basics of computers imparted to 1834 
and e-governance surveyors to be 

newly recruited. 

4 National Land Records - 500.00 | 500.00 - - - - Project proposals to 
Modernization be submitted to the 
Programme (NLRMP) government for 
2506-00-103-0-02-059 approval. 








ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (b) (xii) 
ಸಾರ್ವಜನಿಕ ಪ್ರಾಧಿಕಾರಕ್ಕೆ ಹಂಚಿಕೆ ಮಾಡಲಾದ ಮೊಬಲಗಿನ್ನೊಳಗೊಂಡು, ಸಹಾಯಧನ ಕಾರ್ಯಕ್ರಮಗಳ ಜಾರಿಯ ವಿಧಾನವನ್ನು ಮತ್ತು 
ಅಂತಹ ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ 
— ಅನ್ವಯಿಸುವುದಿಲ್ಲ — 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (b) (xiii) 
ಸಾರ್ವಜನಿಕ ಪ್ರಾಧಿಕಾರವು ನೀಡಿರುವ ರಿಯಾಯಿತಿಗಳನ್ನು, ಅನುಮತಿ ಪತ್ರಗಳನ್ನು ಅಥವಾ ಅಧಿಕಾರಪತ್ರಗಳನ್ನು ಪಡೆಯುವವರ ವಿವರ 
ದ ಅನ್ವಯಿಸುವುದಿಲ್ಲ — 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (b) (xiv) 
ಸಾರ್ವಜನಿಕ ಪ್ರಾಧಿಕಾರದ ಬಳಿ ಲಭ್ಯವಿರುವ ಅಥವಾ ಅದು ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ ಮಾಹಿತಿಗೆ ಸಂಬಂಧಿಸಿದ 
ವಿವರ 
ದ ಅನ್ವಯಿಸುವುದಿಲ್ಲ — 
ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4(1) (b)(xv) 
ಸಾರ್ವಜನಿಕ ಉಪಯೋಗಕ್ಕಾಗಿ ಗಂಥಾಲಯವನ್ನು ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕೆಲಸದ 
ಸಮಯವನ್ನೊಳಗೊಂಡಂತೆ ಮಾಹಿತಿ ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರ:- 


— ಅನ್ವಯಿಸುವುದಿಲ್ಲ — 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4(1) (b)(xvi) 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಜ 21 ವಿಮಕ 2011, ದಿನಾಂಕ 5.5.2011 ರಂತೆ 





ಮಾಹಿತಿ ಪಡೆಯುವ ಹಕ್ಕು ಕಾಯಿದೆ 2005 ರ 





ಕ್ರ ಸಾರ್ವಜನಿಕ ಪ್ರಾಧಿಕಾರವೆಂದು ಘೋಷಿಸಿದ ಮಾಹಿತಿ ಪಡೆಯುವ ಹಕ್ಕು ಕಾಯಿದೆ 2005 ರ 
ಸೆಕ್ಟನ್‌ 5 (1) ಪ್ರಕಾರ ಸಾರ್ವಜನಿಕ ಮಾಹಿತಿ ಕ 
ಸಂ ಕಛೇರಿಯ ಹೆಸರು ಮತ್ತು ಸ್ಥಳ ಸ ಸೆಕ್ಟನ್‌ 19 (1) ಪ್ರಕಾರ ಮೇಲ್ಮನವಿ ಪ್ರಾಧಿಕಾರಿ 
ರ ಅಧಿಕಾರಿ 5 
1. ಆಯುಕ್ತರು, ಉಪ ನಿರ್ದೇಶಕರು (ಆಡಳಿತ) ಆಯುಕ್ತರು 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ 




















೩೮೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


ಭಾಗ ೩ 








(೮೬ 


2೫ 
೦ 


ಸಾರ್ವಜನಿಕ ಪ್ರಾಧಿಕಾರವೆಂದು ಘೋಷಿಸಿದ 
ಕಛೇರಿಯ ಹೆಸರು ಮತ್ತು ಸ್ಥಳ 


ಮಾಹಿತಿ ಪಡೆಯುವ ಹಕ್ಕು ಕಾಯಿದೆ 2005 ರ 


ಸೆಕ್ಟನ್‌ 5 (1) ಪ್ರಕಾರ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ 


ಮಾಹಿತಿ ಪಡೆಯುವ ಹಕ್ಕು ಕಾಯಿದೆ 2005 ರ 
ಸೆಕ್ಸನ್‌ 19 (1) ಪ್ರಕಾರ ಮೇಲ್ಮನವಿ ಪ್ರಾಧಿಕಾರಿ 








2. ಆಯುಕ್ತರು, ಭೂದಾಖಲೆಗಳ ಜಂಟಿ ನಿರ್ದೇಶಕರು(ತಾಂ) ಆಯುಕ್ತರು 
ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ 

3. ಆಯುಕ್ತರು, ಲೆಕ್ಕಾಧಿಕಾರಿಗಳು ಆಯುಕ್ತರು 





ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ 











ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಬ್ಬಂದಿ.ಜಿ.ವಿವಿಧ. 


17/2001-02, ದಿನಾಂಕ 8.11.2005 ರಂತೆ 





ಪ್ರಾದೇಶಿಕ ಜ೦ಟಿ ನಿರ್ದೇಶಕರು ಬೆ೦ಗಳೂರು. 


ಸಹಾಯಕ ನಿರ್ದೇಶಕರು (ಆಡಳಿತ) 


ಭೂದಾಖಲೆಗಳ ಜಂಟಿ ನಿರ್ದೇಶಕರು 





ಪಾದೇಶಿಕ ಭೂದಾಖಲೆಗಳ ಜಂಟಿ 
ನಿರ್ದೇಶಕರು, ಬೆಳಗಾಂ. 


ಸಹಾಯಕ ನಿರ್ದೇಶಕರು (ಆಡಳಿತ) 


ಭೂದಾಖಲೆಗಳ ಜಂಟಿ ನಿರ್ದೇಶಕರು 








6. ಪ್ರಾಂಶುಪಾಲರು, ಭೂಮಾಪನ ತರಬೇತಿ ಉಪ ಪ್ರಾಚಾರ್ಯರು (ಕಾ.ನಿ) ಪ್ರಾಚಾರ್ಯರು 
ಸಂಸ್ಥೆ. ಮೈಸೂರು. 
ಥ್ರ 
7. ಪ್ರಾಂಶುಪಾಲರು, ಪ್ರಾದೇಶಿಕ ಭೂಮಾಪನ ಉಪ ಪ್ರಾಚಾರ್ಯರು (ಕಾ.ನಿ) ಪ್ರಾಚಾರ್ಯರು 


ತರಬೇತಿ ಸಂಸ್ಥೆ. ಗುಲರ್ಗಾ 
ಛಿ ಬ 














8. ಭೂದಾಖಲೆಗಳ ಉಪ ನಿರ್ದೇಶಕರು ಪರ್ಯಾವೇಕ್ಷಕರು ಭೂದಾಖಲೆಗಳ ಉಪ ನಿರ್ದೇಶಕರು, 
(ನಗರಮಾಪನ) ನಗರಮಾಪನ 

9. ವಿಚಾರಣಾಧಿಕಾರಿಗಳು ಪರ್ಯಾವೇಕ್ಷಕರು ವಿಚಾರಣಾಧಿಕಾರಿಗಳು, 
ನಗರಮಾಪನ ತಂಡ -1 ನಗರಮಾಪನ ತಂಡ -1 

10. ವಿಚಾರಣಾಧಿಕಾರಿಗಳು ಪರ್ಯಾವೇಕ್ಷಕರು ವಿಚಾರಣಾಧಿಕಾರಿಗಳು 
ನಗರಮಾಪನ ತಂಡ -2 ನಗರಮಾಪನ ತಂಡ -2 

ll. ವಿಚಾರಣಾಧಿಕಾರಿಗಳು ಪರ್ಯಾವೇಕ್ಷಕರು ವಿಚಾರಣಾಧಿಕಾರಿಗಳು 


ನಗರಮಾಪನ ತಂಡ -3 


ನಗರಮಾಪನ ತಂಡ -3 





12. 


ಭೂ.ಸ.ನಿ ನಮಾ ತಂಡ -1 


ಅಧೀಕ್ಷಕರು (ಕಾ.ನಿ) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
ನಮಾ ತಂಡ -1 





13. 


ಭೂ.ಸನಿ ನಮಾ ತಂಡ -2 


ಅಧೀಕ್ಷಕರು (ಕಾ.ನಿ) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
ನಮಾ ತಂಡ -2 





14. 


ಭೂ.ಸ.ನಿ ನಮಾ ತಂಡ 


| 
ಟು 


ಅಧೀಕ್ಷಕರು (ಕಾ.ನಿ) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
ನಮಾ ತಂಡ -3 





15. 


ಭೂ.ಸ.ನಿ ನಗರಮಾಪನ ದಾವಣಗೆರೆ 


ಪರ್ಯಾವೇಕ್ಷಕರು 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು 
ನಗರಮಾಪನ, ದಾವಣಗೆರೆ 





16, 


ಭೂ.ಸ.ನಿ ನಗರಮಾಪನ ಬೆಳಗಾಂ 


ಅಧೀಕ್ಷಕರು (ಕಾ.ನಿ) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 
ನಗರಮಾಪನ ಬೆಳಗಾಂ 





17. 


ಭೂ.ಸ.ನಿ ನಗರಮಾಪನ ಗುಲಬರ್ಗಾ 


ಅಧೀಕ್ಷಕರು (ಕಾ.ನಿ) 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 
ನಗರಮಾಪನ, ಗುಲಬರ್ಗಾ 





18, 








ಭೂ.ಸ.ನಿ ನಗರಮಾಪನ ಬಿಜಾಪುರ 





ಪರ್ಯಾವೇಕ್ಷಕರು 





ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, 
ನಗರಮಾಪನ, ಬಿಜಾಪುರ 








ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


೩೮೦೩ 





ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ಅಧಿಕೃತ ಜ್ಞಾಪನ ಸಂಖ್ಯೆ: 
ಸಿಬ್ಬಂದಿ. ಮಾ.ಹ. 120/2010-11, ದಿನಾಂಕ 21.1.2011 ರಂತೆ 


ಜ್ರ 


















































ಸಾರ್ವಜನಿಕ 
ಸಹಾಯಕ 
ಕ್ರ CAS ಸಾರ್ವಜನಿಕ ಮಾಹಿತಿ | ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಯ ಅಪೀಲು ಪ್ರಾಧಿಕಾರಿಯ 
ಸಂ. Pa ಅಧಿಕಾರಿಯ ಪದನಾಮ ಪದನಾಮ 
ಮತ್ತು ಸ್ಥಳ ಪದನಾಮ 
19, ನಗರ ಮಾಪನ ಭೂದಾಖಲೆಗಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ಯೋಜನಾಧಿಕಾರಿಗಳ | ಸಹಾಯಕ ಹಾಗೂ ಪದನಿಮಿತ್ತ ಭೂ.ಉ.ನಿ. ಹಾಗೂ ನಗರ ಮಾಪನ ದಕ್ಷಿಣ ವಲಯ, 
ಕಛೇರಿ, ಮೈಸೂರು ನಿರ್ದೇಶಕರು, ನಗರ ಮಾಪನ ಯೋಜನಾಧಿಕಾರಿಗಳು, ಬೆಂಗಳೂರು 
ನಗರಮಾಪನ ಮೈಸೂರು 
ಯೋಜನಾಧಿಕಾರಿಗಳ 
ಕಛೇರಿ, ಮೈಸೂರು 
20. | ನಗರ ಮಾಪನ ಭೂದಾಖಲೆಗಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ಯೋಜನಾಧಿಕಾರಿಗಳ | ಸಹಾಯಕ ಹಾಗೂ ಪದನಿಮಿತ್ತ ಭೂ.ಉ.ನಿ. ಹಾಗೂ ನಗರ ಮಾಪನ ದಕ್ಷಿಣ ವಲಯ, 
ಕಛೇರಿ, ಶಿವಮೊಗ್ಗ ನಿರ್ದೇಶಕರು, ನಗರ ಮಾಪನ ಯೋಜನಾಧಿಕಾರಿಗಳು, ಬೆಂಗಳೂರು 
ನಗರಮಾಪನ ಶಿವಮೊಗ್ಗ 
ಯೋಜನಾಧಿಕಾರಿಗಳ 
ಕಛೇರಿ, ಶಿವಮೊಗ್ಗ 
21. ನಗರ ಮಾಪನ ಭೂದಾಖಲೆಗಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ಯೋಜನಾಧಿಕಾರಿಗಳ | ಸಹಾಯಕ ಹಾಗೂ ಪದನಿಮಿತ್ತ ಭೂ.ಉ.ನಿ. ಹಾಗೂ ನಗರ ಮಾಪನ ದಕ್ಷಿಣ ವಲಯ, 
ಕಛೇರಿ, ಮ೦ಗಳೂರು | ನಿರ್ದೇಶಕರು, ನಗರ ಮಾಪನ ಯೋಜನಾಧಿಕಾರಿಗಳು, ಬೆಂಗಳೂರು 
ನಗರಮಾಪನ ಮಂಗಳೂರು 
ಯೋಜನಾಧಿಕಾರಿಗಳ 
ಕಛೇರಿ, 
ಮಂಗಳೂರು 
22. | ನಗರ ಮಾಪನ ಭೂದಾಖಲೆಗಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ಯೋಜನಾಧಿಕಾರಿಗಳ | ಸಹಾಯಕ ಹಾಗೂ ಪದನಿಮಿತ್ತ ಭೂ.ಉ.ನಿ. ಹಾಗೂ ನಗರ ಮಾಪನ ಉತ್ತರ ವಲಯ, ಬೆಳಗಾಂ 
ಕಛೇರಿ, ಬಳ್ಳಾರಿ ನಿರ್ದೇಶಕರು, ನಗರ ಮಾಪನ ಯೋಜನಾಧಿಕಾರಿಗಳು, 
ನಗರಮಾಪನ ಬಳ್ಳಾರಿ 
ಯೋಜನಾಧಿಕಾರಿಗಳ 
ಕಛೇರಿ, ಬಳ್ಳಾರಿ 
23. ನಗರ ಮಾಪನ ಭೂದಾಖಲೆಗಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ಯೋಜನಾಧಿಕಾರಿಗಳ | ಸಹಾಯಕ ಹಾಗೂ ಪದನಿಮಿತ್ತ ಭೂ.ಉ.ನಿ. ಹಾಗೂ ನಗರ ಮಾಪನ ಉತ್ತರ ವಲಯ, ಬೆಳಗಾಂ 
ಕಛೇರಿ, ಹುಬ್ಬಳ್ಳಿ- ನಿರ್ದೇಶಕರು, ನಗರ ಮಾಪನ ಯೋಜನಾಧಿಕಾರಿಗಳು, 
ಧಾರವಾಡ ನಗರಮಾಪನ ಹುಬಳಿ-ಧಾರವಾಡ 
ಯೋಜನಾಧಿಕಾರಿಗಳ pk: 
ಕಛೇರಿ, ಹುಬ್ಬಳ್ಳಿ- 
ಧಾರವಾಡ 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಬ್ಬಂದಿ.ಮಾಹ. 
120/2010-11, ದಿನಾಂಕ 17.9.2012 ರಂತೆ ನಗರಮಾಪನ ಕಛೇರಿಗಳಲ್ಲಿನ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ವಿವರ:- 
24. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬಂಗಾರಪೇಟೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಕೆ.ಜಿ.ಎಫ್‌. ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 





ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಕೋಲಾರ 












































೩೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಸಾರ್ವಜನಿಕ 
ಸಹಾಯಕ 
ಕ ಸಾಕಾ ಸಾರ್ವಜನಿಕ ಮಾಹಿತಿ | ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಯ ಅಪೀಲು ಪ್ರಾಧಿಕಾರಿಯ 
ಘೋಷಿಸಿದ 
ಸಂ. ಕಛೇರಿಯ ಹೆಸರು ಅಧಿಕಾರಿಯ ಪದನಾಮ ಪದನಾಮ 
ಮತ್ತು ಸ್ಥಳ ಪದನಾಮ 
25. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹುಕ್ಕೇರಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಸಂಕೇಶ್ವರ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
26. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹುಕ್ಕೇರಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹುಕ್ಕೇರಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
27; ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬೈಲಹೊಂಗಲ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಬೈಲಹೊಂಗಲ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
28. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಗೋಕಾಕ್‌ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಗೋಕಾಕ್‌ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
29. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಸವದತ್ತಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಸವದತ್ತಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
30. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ರಾಮದುರ್ಗ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ರಾಮದುರ್ಗ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
31. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಚಿಕ್ಕೋಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಚಿಕ್ಕೋಡಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
32. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಅಥಣಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಅಥಣಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
33. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬಸವನ ಬಾಗೇವಾಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಬಸವನಬಾಗೇವಾಡಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬಿಜಾಪುರ 
34. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಮುದ್ದೇಬಿಹಾಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ತಾಳಿಕೋಟೆ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬಿಜಾಪುರ 



























































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೮೦೫ 
ಸಾರ್ವಜನಿಕ ಇ ತ್ವ 
ಕ್ರ ಸನಾ ಸಾರ್ವಜನಿಕ ಮಾಹಿತಿ | ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಯ ಅಪೀಲು ಪ್ರಾಧಿಕಾರಿಯ 
ಘೋಷಿಸಿದ 
ಸಂ. ಕಛೇರಿಯ ಹೆಸರು ಅಧಿಕಾರಿಯ ಪದನಾಮ ಪದನಾಮ 
ಮತ್ತು ಸ್ಥಳ ಪದನಾಮ 
35. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಮುದ್ದೇಬಿಹಾಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಮುದ್ದೇಬಿಹಾಳ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬಿಜಾಪುರ 
36. ನಗರಮಾಪನ, ಇಂಡಿ ಭೂಮಾಪಕರು ತಹಸೀಲ್ದಾರ್‌, ಇಂಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಿಜಾಪುರ 
37. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಬಾಗಲಕೋಟೆ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
38. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬಾದಾಮಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಬಾದಾಮಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
39. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹುನಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹುನಗುಂದ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
40. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹುನಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಇಳಕಲ್‌ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
4]. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬಾದಾಮಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಗುಳೇದಗುಡ್ಡ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
42. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಚಿಕ್ಕೋಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ನಿಪ್ಪಾಣಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬೆಳಗಾಂ 
43, ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಜಮಖಂಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಜಮಖಂಡಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
44. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಮುಧೋಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಮುಧೋಳ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 

















ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 















































೩೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಸಾರ್ವಜನಿಕ 
ಪ್ರಾಧಿಕಾರವೆಂದು ಸಹಾಯಕ 
ಕ್ರ ನಾ ಸಾರ್ವಜನಿಕ ಮಾಹಿತಿ | ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಯ ಅಪೀಲು ಪ್ರಾಧಿಕಾರಿಯ 
ಘೋಷಿಸಿದ 
ಸಂ. ಕಛೇರಿಯ ಹೆಸರು ಅಧಿಕಾರಿಯ ಪದನಾಮ ಪದನಾಮ 
ಪದನಾಮ 
ಮತ್ತು ಸ್ಥಳ 
45. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಮುಧೋಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಮಹಾಲಿಂಗಪುರ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಬಾಗಲಕೋಟೆ 
46. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಜಮಖಂಡಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ರಬಕವಿ ಬನಹಟ್ಟಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬಾಗಲಕೋಟೆ 
47. ವಿಎಸ್‌ಎಸ್‌ ಮೊರಬ ಭೂಮಾಪಕರು ತಹಸೀಲ್ದಾರ್‌, ನವಲಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಧಾರವಾಡ 
48. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಧಾರವಾಡ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಉಪ್ಪಿನ ಬೆಟಗೇರಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಧಾರವಾಡ 
49. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ನವಲಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ನವಲಗುಂದ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಧಾರವಾಡ 
50. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ನವಲಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಅಣ್ಣಿಗೇರಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಧಾರವಾಡ 
51. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಕುಂದಗೋಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಕುಂದಗೋಳ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಧಾರವಾಡ 
52. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಗದಗ್‌ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಗದಗ್‌ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಗದಗ್‌ 
53. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ನರಗುಂದ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ನರಗುಂದ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಗದಗ್‌ 
54. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ರೋಣ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ರೋಣ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ ಗದಗ್‌ 
55 ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಶಿರಹಟ್ಟಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಲಕ್ಷ್ಮೇಶ್ವರ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಗದಗ್‌ 


















































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೮೦೭ 
ಸಾರ್ವಜನಿಕ 
ಸಹಾಯಕ 
ಕ್ರ ಪ್ರಾಧಿಕಾರವೆಂದು | ರ್ಧಜನಿಕ ಮಾಹಿತಿ | ಸಾರ್ವಜನಿಕ ಮಾಹಿತಿ ನೀಡುವ ಅಧಿಕಾರಿಯ ಅಪೀಲು ಪ್ರಾಧಿಕಾರಿಯ 
ಘೋಷಿಸಿದ 
ಸಂ. ಕಛೇರಿಯ ಹೆಸರು ಅಧಿಕಾರಿಯ ಪದನಾಮ ಪದನಾಮ 
ಮತ್ತು ಸ್ಥಳ ಪದನಾಮ 
56. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹಾವೇರಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹಾವೇರಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಹಾವೇರಿ 
57. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಬ್ಯಾಡಗಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಬ್ಯಾಡಗಿ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಹಾವೇರಿ 
58. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ರಾಣೆಬೆನ್ನೂರು ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ರಾಣೆಬೆನ್ನೂರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಹಾವೇರಿ 
59. ನಗರಮಾಪನ, ಸಿರ್ಸಿ ಭೂಮಾಪಕರು ತಹಸೀಲ್ದಾರ್‌, ಸಿರ್ಸಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಉತ್ತರ ಕನ್ನಡ 
60. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹೊನ್ನಾವರ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹೊನ್ನಾವರ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಉತ್ತರ ಕನ್ನಡ 
61. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಕಾರವಾರ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಕಾರವಾರ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಉತ್ತರ ಕನ್ನಡ 
62. ನಗರಮಾಪನ, ಭೂಮಾಪಕರು ತಹಸೀಲ್ದಾರ್‌, ಹಳಿಯಾಳ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು 
ಹಳಿಯಾಳ ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ 
ಉತ್ತರ ಕನ್ನಡ 




















ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 4 (1) (8) (೪1) ನಿಯಮಿಸಬಹುದಾದಂತಹ ಇತರ ಮಾಹಿತಿ 


ಇಲಾಖೆಗೆ ಸಂಬಂಧಿಸಿದಂತೆ ಸಂಪೂರ್ಣ ವಿವರವನ್ನು ವೆಬ್‌ ಸೈಟ್‌ನಲ್ಲಿ ಪ್ರಕಟಿಸಲಾಗಿದೆ. Web id www.bhoomi.karnataka.gov.in ಹಾಲಿ 
http://ohoomojini. Karnataka.gov.in ಎ೦ದು ಬದಲಾವಣೆಯಾಗಿದ್ದು, ಈ ಅಂಶವನ್ನು ತಮ್ಮ ಗಮನಕ್ಕೆ 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಮತ್ತು ಅಧೀನ ಕಛೇರಿಗಳ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು 


ತರಲಾಗಿದೆ. 








ಆಯುಕ್ತರು, 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ, ಬೆ೦ಗಳೂರು 


ಇ-ಮೇಲ್‌ ವಿಳಾಸ 
ಕ್ರಸಂ ಕಛೇರಿಯ ಹೆಸರು ದೂರವಾಣಿ ಸಂಖ್ಯೆ ಇ-ಮೇಲ್‌ ವಿಳಾಸ 
1 22212408 commr-sslr@karnataka gov in 








ಪ್ರಾಂಶುಪಾಲರು, 





ಸರ್ವೆ ತರಬೇತಿ ಸಂಸ್ಥೆ, 


ಮೈಸೂರು 


0821-2489675 








prstrgmys-sslr@karnataka gov in 











೩೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ 


ಭಾಗ ೩ 








(at 


2 


ಕಛೇರಿಯ ಹೆಸರು 


ದೂರವಾಣಿ ಸಂಖ್ಯೆ 


ಇ-ಮೇಲ್‌ ವಿಳಾಸ 





ಟು 


ಪ್ರಾಂಶುಪಾಲರು, ಸರ್ವೆ ತರಬೇತಿ ಸಂಸ್ಥೆ, 
ಗುಲ್ಬರ್ಗಾ 


08472-220169 


prstrgul-sslr@karnataka gov in 





ಭೂದಾಖಲೆಗಳ ಜಂಟಿ ನಿರ್ದೇಶಕರು, ನಗರ 
ಮಾಪನ ದಕ್ಷಿಣ ವಲಯ, ಬೆಂಗಳೂರು 


080-22133385 


jdsz-mys-sslr@karnataka gov in 





ಭೂದಾಖಲೆಗಳ ಜಂಟಿ ನಿರ್ದೇಶಕರು, 
ನಗರಮಾಪನ ಉತ್ತರ ವಲಯ ಬೆಳಗಾಂ ಮತ್ತು 
ಮರು ಭೂಮಾಪನ ಬೆಳಗಾಂ 


0831-2422501 


jdnzh-blg-sslr@karnataka gov in 





ಭೂದಾಖಲೆಗಳ ಉಪ ನಿರ್ದೇಶಕರು ನಗರ 
ಮಾಪನ, ಬೆಂಗಳೂರು 


22272700 


ddlrcs-sslr@karnataka gov in 





ವಿಚಾರಣಾಧಿಕಾರಿಗಳು, 


ನಗರ ಮಾಪನ ತಂಡ-1, ಬೆ೦ಗಳೂರು 


22275035 


enqocs1-sslr@karnataka gov in 





ವಿಚಾರಣಾಧಿಕಾರಿಗಳು, 


ನಗರ ಮಾಪನ ತಂಡ-2, ಬೆಂಗಳೂರು 


22246664 


enqocs2-sslr@karnataka gov in 





ವಿಚಾರಣಾಧಿಕಾರಿಗಳು, 


ನಗರ ಮಾಪನ ತಂಡ-3, ಬೆಂಗಳೂರು 


22292493 


enqocs3-sslr@karnataka gov in 





10 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ತಂಡ-1, ಬೆ೦ಗಳೂರು 


22292002 





1] 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ತಂಡ-2, ಬೆಂಗಳೂರು 


22291871 





12 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ತಂಡ-3, ಬೆ೦ಗಳೂರು 


22292001 





13 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ದಾವಣಗೆರೆ 





14 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ಬೆಳಗಾಂ 





15 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ಬಿಜಾಪುರ 





16 


ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ನಗರ 
ಮಾಪನ ಗುಲ್ಬರ್ಗಾ 





17 


ನಗರ ಮಾಪನ ಯೋಜನಾಧಿಕಾರಿಗಳ ಕಛೇರಿ, 


ಮೈಸೂರು 





18 


ನಗರ ಮಾಪನ ಯೋಜನಾಧಿಕಾರಿಗಳ ಕಛೇರಿ, 


ಬಳ್ಳಾರಿ 
ತ 





19 


ನಗರ ಮಾಪನ ಯೋಜನಾಧಿಕಾರಿಗಳ ಕಛೇರಿ, 
ಹುಬ್ಬಳ್ಳಿ-ಧಾರವಾಡ 


0836-2355148 





20 


ನಗರ ಮಾಪನ ಯೋಜನಾಧಿಕಾರಿಗಳ ಕಛೇರಿ, 
ಮಂಗಳೂರು 








21 





ನಗರ ಮಾಪನ ಯೋಜನಾಧಿಕಾರಿಗಳ ಕಛೇರಿ, 
ಶಿವಮೊಗ್ಗ 
































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೮೦೯ 
ಕ್ರಸಂ ಕಛೇರಿಯ ಹೆಸರು ದೂರವಾಣಿ ಸಂಖ್ಯೆ ಇ-ಮೇಲ್‌ ವಿಳಾಸ 
22 (ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, —— 
ಮರು ಭೂಮಾಪನ, ಬೆಳಗಾಂ 
23 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, ವ 
ಮರು ಭೂಮಾಪನ, ಹುಕ್ಕೇರಿ 
24 (ಭೂದಾಖಲೆಗಳ ಸಹಾಯಕ ನಿರ್ದೇಶಕರು, —— 
ಮರು ಭೂಮಾಪನ, ಖಾನಾಪುರ 
ನಮೂನೆ-1 
ಕೇಂದ್ರ ಕಛೇರಿಯ ಮಂಜೂರಾತಿ, ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಖಾಲಿ ಇರುವ ಹುದ್ದೆಗಳ ವಿವರಗಳು ದಿನಾಂಕ 11.09.2012 
ಕಛೇರಿಯಲ್ಲಿ 
ಹುದ್ದೆಗಳ ವಿವರ ಮಂ | ಭರ್ತಿ | ಖಾಲಿ ಕೆಲಸ ನಿರ್ವಹಿಸುತ್ತಿರುವವರ ಹೆಸರು ಹುಟ್ಟಿದ ದಿನಾಂಕ ಹಾಜರಾದ 
ದಿನಾಂಕ 
ಅಧೀಕ್ಷಕರು (ಕಾ.ನಿ) 
ಕೇಂದ್ರ ಕಛೇರಿ 10 10 0 ಹೆಚ್‌.ಬಿ.ಬಡಿಗೇರ್‌ 24/05/1953 24/06/2010 
ಹೆಚ್‌.ಎನ್‌.ಹೊನ್ನೇಶ್‌ 10/05/954 09/07/2010 
ಎಂ.ಎಸ್‌.ನಿರಂಜನ್‌ 10/0/1952 09/07/2012 
ಬಿ.ಎಸ್‌. ಮಹಾಲಿಂಗಪ್ಪ 08/02/1953 01/08/2012 
ಎಸ್‌. ನಾಗರಾಜು 22/02/1953 27/06/2012 
ಎಂ.ವೆಂಕಟೇಶ್‌ 06/09/1955 08/08/2012 
ಎಸ್‌.ಹೆಚ್‌. ಎಂಡಿಗೇರಿ 05/12/1965 10/08/2012 
ಎಸ್‌.ಎನ್‌.ದುರ್ಗಪ್ಪ 18/06/1962 23/08/2012 
ನಾಗನಾಥ ದಾಸೂರ 12/06/953 06/09/2012 
ಹರಿದಾಸ ಭಟ್ಟ 19/09/1955 16/08/2012 
ಅಧೀಕ್ಷಕರು (ಆಡಳಿತ) 
ಕೇಂದ್ರ ಕಛೇರಿ 6 5 1 1) ಕೆ.ಆರ್‌. ವಸಂತ 01/08/1960 20/08/2005 
2) ಗಾಳಪ್ಪ ಎಂ. 01/06/1970 26/05/2006 
3) ಪುಟ್ಟರಂಗಯ್ಯ ಜಿ.ಹೆಚ್‌. 01/0/1963 03/01/2007 
4) ಎಂ.ಎನ್‌. ಜೈಪ್ರಕಾಶ್‌ 24/06/1957 28/06/2010 
5) ವಿ. ಪ್ರಸನ್ನ 22/07/1969 18/07/2012 
6) ಖಾಲಿ 
ತಪಾಸಕರು 
ಕೇಂದ್ರ ಕಛೇರಿ 5 3 2 ಕೆ.ಎನ್‌. ಶಾರದ 27/07/1965 02/08/2010 
ಆನಂದರಾವ್‌ ಆರ್‌. 15/01/1962 07/12/2010 
ಪ್ರಕಾಶ್‌ 06/02/1953 30/05/2011 
ಖಾಲಿ 
08/07/1964 07/07/2012 
(ಕೆಂಪರಾಜು - ನಿಯೋಜನೆ ಮೇರೆಗೆ) 
ಖಾಲಿ 
ಪ್ರಥಮ ದರ್ಜೆ ಸಹಾಯಕರು 
ಕೇಂದ್ರ ಕಛೇರಿ 12 12 0 1 ವೈಹೆಚ್‌. ನಿರ್ಮಲ 20/06/1967 05/2/2003 
2) ಹೆಚ್‌. ಶಿವರಾಮಮೂರ್ತಿ 14/02/1962 24/1/2004 












































































































































೩೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕಛೇರಿಯಲ್ಲಿ 
ಹುದ್ದೆಗಳ ವಿವರ ಮಂ | ಭರ್ತಿ | ಖಾಲಿ | ಕೆಲಸ ನಿರ್ವಹಿಸುತ್ತಿರುವವರ ಹೆಸರು | ಹುಟ್ಟಿದ ದಿನಾಂಕ ಹಾಜರಾದ 
ದಿನಾಂಕ 
3) ಕೆ. ಸುಜಾತ 01/02/1968 27/01/2005 
4) ಕೆ. ಗೌರಮ್ಮ 04/04/1966 29/01/2005 
5) ಪರಮೇಶ್ವರಪ್ಪ 22/05/1965 04/02/2005 
6) ರಿಯಾಜ್‌ ಸಲೀಮ್‌ 10/05/1959 10/02/2005 
7) ಹೆಚ್‌.ಟಿ. ನಾಗೇಶ್‌ 22/05/1965 101/2006 
8) ಆರ್‌. ಜಗದೀಶ್‌ 22/04/1965 14/07/2005 
9) ವೃಂದ ಸಂಗಮ್‌ 14/2/1967 20/06/2008 
10) ಆರ್‌.ದರ್ಶನ್‌ 22/01/1987 18/01/2010 
11) ಯಶೋಧಮ್ಮ 29/02/1968 21/07/2010 
12) ನರಸಿಂಹಮೂರ್ತಿ 20/09/1963 12/07/2012 
ಭೂಮಾಪಕರು 
ಕೇ೦ದ್ರಕಛೇರಿ 28 | 18 10 |1) ಮಮತ 04/03/1976 10/07/2000 
2) ಇ. ಅನಿತಾ 03/07/1974 09/07/2003 
3) ಬಿ.ಎಂ. ಶೀಲಾದೇವಿ 12/06/1972 16/09/2004 
4) ಕೆ.ನಂದಿನಿ 15/05/974 24/08/2005 
5) ಸುಗುಣ 28/0/1974 18/2/2006 
6) ಸಿ.ಜಿ.ಗೀತಾಮಣಿ 09/07/1968 29/12/2006 
7) ಹೆಚ್‌.ಕೆ. ಸುಜಾತ 05/03/1969 22/07/2010 
8) ಲಕ್ಷ್ಮೀನಾರಾಯಣಶೆಟ್ಟ 20/05/1966 02/07/2010 
9) ಎ.ಸಿ.ಕಿರಣ್‌ ಕುಮಾರ್‌ 21/07/1974 21/07/2010 
10) ಬಾಲಾಜಿ ಎಸ್‌ 03/03/1978 28/07/2010 
11) ಆರ್‌. ತೋಂಟಾರಾಧ್ಯ 10/01/1972 02/08/2010 
12) ಬಿ.ಶ್ರೀನಿವಾಸಪ್ಪ 20/10/1964 17/09/2010 
13) ರಾಧಿಕಾ 18/06/1974 12/10/2010 
14) ಹೆಚ್‌.ಸಿ.ಲತಾ 09/12/1978 22/06/2011 
15) ಗಾಯಿತ್ರಿ 10/05/1977 02/01/2012 
16) ಎ.ಅನುರಾಧ 03/06/1965 23/06/2012 
17) ಡಿ.ವೆಂಕಟೇಶ್‌ 19/08/1973 06/07/2012 
18) ಎಸ್‌.ಪೂರ್ಣೀಮಾ (ಪ್ರಸೂತಿ 10/03/1978 
ರಜೆಯ ಮೇಲೆ ತೆರಳಿರುತ್ತಾರೆ) 
ದ್ವಿತೀಯ ದರ್ಜೆ ಸಹಾಯಕರು 
ಕೇಂದ್ರ ಕಛೇರಿ 18 16 2 |1) ವೆಂಕಟೇಶಯ್ಯ 03/04/1953 10/07/1998 
2) ಜೈಮೇರಿ 12/05/1970 28/07/2011 
3) ಪುಷ್ಪಲತಾ ಸಿ. ಆಚಾರ್‌ 10/05/1963 17/05/1999 
4) ಎಂ.ಹೆಜ್‌. ಶೈಲಾ 06/10/1980 03/04/2000 

































































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ೩೮೧೧ 
ಕಛೇರಿಯಲ್ಲಿ 
ಹುದ್ದೆಗಳ ವಿವರ ಮಂ | ಭರ್ತಿ | ಖಾಲಿ ಕೆಲಸ ನಿರ್ವಹಿಸುತ್ತಿರುವವರ ಹೆಸರು ಹುಟ್ಟಿದ ದಿನಾಂಕ ಹಾಜರಾದ 
ದಿನಾಂಕ 
5) ಕೇಶವಮೂರ್ತಿ 18/04/1966 17/08/2000 
6) ರವಿಕುಮಾರ್‌ ಆರ್‌.ಪಿ. 20/09/1980 16/11/2005 
7) ರೂಪಶ್ರೀ ಪಿ. 12/05/1980 31/06/06 
8) ಪ್ರಶಾಂತಿ ಜಿ. ಪಾವಸ್ಕರ್‌ 10/05/1984 11/09/2006 
9) ಕೃಷ್ಣಾನಂದ ನಾಯಕ್‌ 29/09/1983 07/03/2007 
10) ಎಂ.ಆರ್‌. ಮಧುರಾಣಿ 24/04/1985 23/07/2010 
11) ಎಂ. ರಮೇಶ್‌ 03/03/1983 23/07/2010 
12) ಕೆ. ವಸಂತಕುಮಾರ್‌ 29/09/1991 31/07/2010 
13) ಕುಮಾರಿ ಅಂಬಿಕ ಕುರಿ 13/12/1989 30/10/2010 
14) ವಿ.ಎಸ್‌. ರವೀಂದ್ರ 11/12/1986 25/10/2010 
15) ಎಂ.ಎನ್‌. ನವೀನ್‌ 01/09/1984 04/05/2012 
16) ರೇಣುಕಮ್ಮ 22/05/1969 09/05/2012 
17) ಖಾಲಿ * 
18) ಖಾಲಿ ** 
ಷರಾ:- 
* ದ್ವಿದಸಹಾಯಕ ವೃಂದದ ನೌಕರರನ್ನು ಹುದ್ದೆ ಮತ್ತು ವೇತನದೊಂದಿಗೆ ತಹಸೀಲ್ದಾರ್‌, 
ಬೆಂಗಳೂರು ದಕ್ಷಿಣ ಕಛೇರಿಗೆ ನೀಡಿರುವುದರಿಂದ ಒಂದು ಹುದ್ದೆಯನ್ನು ಕಾಯ್ದಿರಿಸಲಾಗಿದೆ. 
** ದ್ವಿದ.ಸಹಾಯಕರ ವೃಂದದಲ್ಲಿ ಒಂದು ಹುದ್ದೆಯು ಅಧಿಕವಾಗಿರುವ ಕಾರಣ ಕಡಿತಗೊಳಿಸುವ ಬಗ್ಗೆ ಕ್ರಮ ಜಾರಿಯಲ್ಲಿದೆ. 
ಬೆರಳಚ್ಚುಗಾರರು 
ಕೇಂದ್ರ ಕಛೇರಿ 6 5 1 1) ಅನಿತಾ ಬಿ.ಎಂ. 22/07/1974 03/07/2000 
2) ಅನಿತಾ ಜೆನಿಫರ್‌ 18/01/1975 25/05/2005 
3) ಎ.ಆರ್‌. ಸವಿತ 01/01/1974 05/08/2005 
4) ಎಂ. ಗೀತಾ 21/11/1974 03/03/2006 
5) ಆರ್‌. ಪುಷ್ಪಲತಾ 27/2/1977 21/07/2010 
6) ಖಾಲಿ 
ವಾಹನ ಚಾಲಕರು 
ಕೇಂದ್ರ ಕಛೇರಿ, ಬೆ೦ಗಳೂರು 3 2 1 1) ಬಿ.ಎನ್‌.ರಾಜು 
2) ಆನಂದಕುಮಾರ್‌ ಎ.ಆರ್‌. 
3) ಖಾಲಿ 
(ನಿಯೋಜನೆ ಕೃಷ್ಣಪ್ಪ (ಬಾಂ.ಜ) 
ದಷ್ಟರ್‌ ಬಂದ್‌ 
ಕೇಂದ್ರ ಕಚೇರಿ 13 5 8 ಮುನಿರಾಜು ಎನ್‌ 26/06/1964 14/07/1997 
ರಾಧಾಕೃಷ್ಣ ಎನ್‌ 10/05/1959 24/06/1981 
ದುರ್ಗೇಶ್‌ ಕೆ. 25/06/1972 12/01/2011 
ದ್ವಾರಕಾನಾಥ್‌ ಡಿ.ಎಸ್‌. 18/03/1955 03/06/2006 
ಆಂಜನೇಯ ತಾಟಿ 08/04/1955 13/06/1994 
ಗ್ರೂಪ್‌ “ಡಿ” ನೌಕರರು 
ಕೇಂದ್ರ ಕಚೇರಿ 44 26 18 | ಅನಿಲ ಸಿ.ಎಸ್‌. (ಕಚೇರಿ ಜವಾನರು) 25/08/1988 05/12/2007 
ಅಶೋಕಾಚಾರ್‌ (ಕಚೇರಿ ಜವಾನರು) 31/07/1988 19/01/2007 
ಚಿಕ್ಕಮ್ಮ(ಕಚೇರಿ ಜವಾನರು) 20/05/1962 01/07/2003 



































































































































೩೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೭, ೨೦೧೩ ಭಾಗ ೩ 
ಕಛೇರಿಯಲ್ಲಿ 
ಹುದ್ದೆಗಳ ವಿವರ ಮಂ | ಭರ್ತಿ | ಖಾಲಿ ಕೆಲಸ ನಿರ್ವಹಿಸುತ್ತಿರುವವರ ಹೆಸರು ಹುಟ್ಟಿದ ದಿನಾಂಕ ಹಾಜರಾದ 
ದಿನಾಂಕ 
ಜಿ.ಶ್ರೀನಿವಾಸ್‌(ಕಚೇರಿ ಜವಾನರು) 24/01/1984 04/05/2012 
ಗೌರಮ್ಮ(ಕಚೇರಿ ಜವಾನರು) 10/06/1964 24/05/2006 
ಜಯಲಕ್ಷ್ಮೀ(ಕಚೇರಿ ಜವಾನರು) 13/07/1971 21/05/2009 
ಎಂ.ಸಿ.ಅರುಣ್‌ಕುಮಾರ್‌(ಕಚೇರಿ 
ಜವಾನರು) 27/12/1989 11/02/2010 
ರಾಜಣ್ಣ ಹೆಚ್‌.(ಕಚೇರಿ ಜವಾನರು) 08/06/1953 04/09/1980 
ರಾಮಚಂದ್ರ ಎಂ.(ಕಚೇರಿ ಜವಾನರು) 08/01/1973 30/1/2009 
ಎಸ್‌.ಜಿ.ಸುಮ(ಕಚೇರಿ ಜವಾನರು) 25/02/1975 03/08/2006 
ಸರೋಜ(ಕಚೇರಿ ಜವಾನರು) 14/08/1956 20/05/2006 
ಶಿವಶಂಕರಯ್ಯ(ಕಚೇರಿ ಜವಾನರು) 28/03/1954 13/06/2006 
ವಾಸಂತಿ(ಕಚೇರಿ ಜವಾನರು) 30/04/1968 11/07/2011 
ಆಂಜನಪ್ಪ (ಬಾಂದು ಜವಾನರು) 24/02/1956 10/06/2005 
ಬಾಬುರಾವ್‌ (ಬಾಂದು ಜವಾನರು) 15/04/1959 13/07/2000 
ಬಸವರಾಜು (ಬಾಂದು ಜವಾನರು) 06/02/1954 02/08/2010 
ಚೈತನ್ಯರಾವ್‌ ಜಾಧವ್‌ (ಬಾಂದು 
ಜವಾನರು) 25/02/1966 30/04/2008 
ಈಶ್ವರ್‌ (ಬಾ೦ದು ಜವಾನರು) 01/06/1957 31/03/2010 
ಲಕ್ಕೇಗೌಡ(ಬಾಂದು ಜವಾನರು) 15/11/1954 01/07/1998 
ನಾಗರಾಜು (ಬಾಂದು ಜವಾನರು) 01/01/1974 16/07/2005 
ನವೀನ್‌ಕುಮಾರ್‌ (ಬಾಂದು 
ಜವಾನರು) 20/07/1950 24/08/2009 
ರತ್ನಮ್ಮ (ಬಾಂದು ಜವಾನರು) 08/09/1966 14/02/2002 
ಶಿವಣ್ಣ ಎ.ಬಿ. (ಬಾಂದು ಜವಾನರು) 09/09/1953 10/06/2008 
ಶ್ರೀನಿವಾಸ್‌ (ಬಾಂದು ಜವಾನರು) 01/06/1953 29/05/2006 
ಗಂಗರಾಜು ಜಿ (ಕಚೇರಿ ಜವಾನ) 11/02/1981 26/11/2009 
ಡಿ.ಟಿ.ಕೃಷ್ಣಾ (ಬಾಂದು ಜವಾನ) 20/05/1975 25/06/2012 
ಆಯುಕರು, 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
PR.2227 ಭೂದಾಖಲೆಗಳು, ಬೆಂಗಳೂರು 
FORM NO-155 


Notice Convening Final Meeting of Contributories 


(See rule 329) 


(MEMBERS VOLUNTARY WINDING UP) 
Name of the Company: Asia Eco Environmental Technologies Private Limited 


Notice is hereby given in pursuance of section 497 of the Companies Act, 1956 that a general meeting of the members of the 
above named company will be held at the Registered office of the Company at No. 260, 1° Floor, 6" C Main Road HMT Layout, R.T. 
Nagar, Bangalore-560032 on Tuesday, the 10" day of December 2013 at 11.00 A.M. for the purpose off having an account laid before 
them showing the manner in which the winding up has been conducted and the property of the company disposed of and of hearing any 
explanation that may be given by the liquidator and also of determining by a special resolution of the company, the manner in which the 
books, accounts and documents of the company and of the liquidator shall be disposed off. 


Dated this 2275 day of October, 2013. 


PD-120 
50-5 


For Asia Eco Environmental Technologies Pvt. Ltd., 


S. Ravishankar 
Liquidator 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


